ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೯ 
Volume 149 


ಬೆಂಗಳೂರು, ಗುರುವಾರ, ಜೂನ್ ೨೬ , ೨೦೧೪ ( ಆಷಾಡ ೫ , ಶಕ ವರ್ಷ ೧೯೩೬ ) 
Bangalore , Thursday, June 26 , 2014 ( Ashadha 5 , Shaka Varsha 1936 ) 


ಸಂಚಿಕೆ ೨೬ 
Issue 26 


ಭಾಗ ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಸಂಬಂಧಿಸಿದ ಅಧಿಸೂಚನೆಗಳು 


ಸಹಕಾರ ಇಲಾಖೆ 
ನಿಮಿಸಲ್ಪಟ್ಟ:- ಮಾರಾಟಾಧಿಕಾರಿಗಳು 
ಶ್ರೀ ಕಾಳಿದಾಸ ಸಹಕಾರ ಬ್ಯಾಂಕ್ ನಿಯಮಿತ 
ಗಾಂಧಿನಗರ ಬೆಂಗಳೂರು- 09 

ಫಾರಂ ನಂ . 07 
( 38 ನೇ ನಿಯಮ ಉಪವಿಧಿ( 2)( ಸಿ) 
ಸಿಇಪಿ. ನಂ . ARE / UBF/332/ 2013 .14 

ಸ್ಥಿರ ಸ್ವತ್ತುಗಳ ಜಪ್ತಿ ನೋಟೀಸ್ 
ಬೆಂಗಳೂರು ಬಿ. ಇ .ಎಮ್.ಎಲ್ ಬಡಾವಣೆ, 5ನೇ ಹಂತ ಮನೆ ನಂ .980 ಇಲ್ಲಿ ವಾಸವಾಗಿರುವ ಸಾಲಗಾರರಾದ ಶ್ರೀ ಎಂ . ಮನೋಜ್ ಮತ್ತು 
ಜಾಮೀನುದಾರರಾಗಿ ಮೇಲ್ಕಂಡ ಡಿಕ್ಕಿದಾರರ ಬ್ಯಾಂಕಿಗೆ ಬಾಕಿದಾರರಾಗಿರುವ ಶ್ರೀ ಕೆ.ಮದೂಸೂಧನ್ ರವರುಗಳಾದ ತಾವುಗಳು ಶ್ರೀ ಕಾಳಿದಾಸ ಸಹಕಾರ ಬ್ಯಾಂಕ್ 
ನಿಯಮಿತ 2ನೇ ಮುಖ್ಯ ರಸ್ತೆ, ಗಾಂಧಿನಗರ , ಬೆಂಗಳೂರು- 09 ಈ ಬ್ಯಾಂಕಿನಲ್ಲಿ ದಿನಾಂಕ: 09.06. 1993, ರಂದು ರೂ .1,00,000/ - ಗಳ ಸಾಲವನ್ನು ಪಡೆದು, 
ಮರುಪಾವತಿಸದೆ ಸುಸ್ತಿದಾರರಾದ ಕಾರಣ, ನಿಮಗೆ ಸೇರಿದ ಸ್ಥಿರಾಸ್ತಿಯನ್ನು ಜಪ್ತಿ ಮಾಡಿ ಬಹಿರಂಗ ಹರಾಜು ಮಾಡುವ ಮೂಲಕ ಈ ಬಾಕಿ ಸಾಲ 
ವಸೂಲಾತಿಗಾಗಿ ಬೆಂಗಳೂರು ನಗರ ಜಿಲ್ಲೆ, ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರವರ ದಾವಾ ಪಂಚಾಯ್ತಿ ನ್ಯಾಯಾಲಯದಲ್ಲಿ ಹುಕ್ಕುಂ ಅವಾರ್ಡ್ 
ಸಂಖ್ಯೆ: ಡಿ. ಆರ್. ಬಿ. 11 . ವ್ಯಾಜ್ಯ / 2604 /9495, ದಿನಾಂಕ:17.08.1996 ರಂದು ಡಿಕ್ಕಿ ಪಡೆಯಲಾಗಿತ್ತು. ಹಾಗೂ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 
ನ್ಯಾಯಾಲಯದಿಂದ ಅಮಾರಿ ಸಂಖ್ಯೆ . ಡಿ .ಆರ್. ಬಿ . 11 ( 45 ) ಸಿಇಪಿ/ 945 / 96.97 ಮತ್ತು ವರ್ಗಾವಾದಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 
( ನಿ.441) ಹಾಗೂ ವಸೂಲಾಧಿಕಾರಿಗಳ ನ್ಯಾಯಾಲಯದ ಆದೇಶದ ಸಿ. ಇ . ಪಿ . ಎ . ಆರ್. ಇ / ಯು . ಬಿ .ಎಫ್ / 332 / 13.14 ರ ಅನ್ವಯ 
ಎಂ . ಮನೋಜ್ ಮತ್ತು ಜಾಮೀನುದಾರರಾದ ಶ್ರೀ .ಕೆ. ಮಧೂಸೂದನ್ ರವರುಗಳಾದ ತಾವುಗಳು ಶ್ರೀ ಕಾಳಿದಾಸ ಸಹಕಾರ ಬ್ಯಾಂಕು ನಿಯಮಿತ, 2ನೇ ಮುಖ್ಯ 
ರಸ್ತೆ, ಗಾಂದಿನಗರ ಬೆಂಗಳೂರು- 09 . ಇವರಿಗೆ ರೂ .5,48,000/ - ಗಳನ್ನು ( ದಿನಾಂಕ: 31.03.2014 ರಿಂದ ಮುಂದುವರೆದ ಬಡ್ಡಿ ಇತರೆ ಖರ್ಚುಗಳು ) 
ಇದುವರೆವಿಗೂ ಪಾವತಿಸದೆ ಇರುವ ಕಾರಣದಿಂದಲೂ ಮತ್ತು ಪಾವತಿಮಾಡದೆ ಇರುವುದಕ್ಕೆ ತಕ್ಕ ಕಾರಣಗಳನ್ನು ಕೊಡದೇ ಇದ್ದಿದ್ದರಿಂದಲೂ ನಿಮ್ಮ ಹಕ್ಕಿನ 
ಈ ಕೆಳಗೆ ಕಾಣಿಸಿರುವ ಸ್ಥಿರಾಸ್ತಿ ಸ್ವತ್ತನ್ನು ಜಪ್ತಿ ಮಾಡಲಾಗುವುದು ಎಂಬುದಾಗಿ ನಿಮಗೆ ಈ ಮೂಲಕ ತಿಳಿಸೋಣವಾಗಿರುತ್ತದೆ. ಹಾಗೂ ಇಲ್ಲಿಯವರೆವಿಗೂ 
ಬೌದ್ಧಿಕವಾಗಿ ತಾವುಗಳು ಸಿಕ್ಕದ ಕಾರಣ ಎಲ್ಲಿರುತ್ತೀರಿ ಎಂಬುವುದು ತಿಳಿಯದ ಕಾರಣ ನಿಮಗೆ ಈ ಮೂಲಕ ತಿಳಿಸಲಾಗಿದೆ. ಈ ಬಾಕಿ ಸಾಲವನ್ನು ದಿನಾಂಕ: 
30.05.2014 ರೂಳಗಾಗಿ ಅಸಲು ಬಡ್ಡಿ ಸುಸ್ತಿ ಬಡ್ಡಿ ಹಾಗೂ ಇತರೆ ವೆಚ್ಚಗಳು ಸೇರಿ ರೂ .5,48,000 /- ಗಳನ್ನು (ದಿನಾಂಕ: 31. 03.2014ಕ್ಕೆ) ಪಾವತಿ 
ಮಾಡದೇ ಇದ್ದಲ್ಲಿ ಕಾನೂನು ಪ್ರಕಾರ ಜಪ್ತಿ ಮಾಡಲಾದ ತಮ್ಮ ಈ ಕೆಳಕಂಡ ಸ್ಥಿರಾಸ್ತಿಯನ್ನು ಮಾರಾಟ ಮಾಡಲಾಗುವುದು. 

ಜಪ್ತಿ ಮಾಡಲಾಗುವ ಸ್ಥಿರ ಸ್ವತ್ತಿನ ವಿವರ 
ಸ್ವತ್ತಿನ ವಿವರ ಆಸ್ತಿಯ ಸ್ವರೂಪ ಮತ್ತು ಅಳತೆ 

ಚೆಕ್ಕಬಂದಿ 
ಶ್ರೀ ಮನೋಜ್ ಮಧುಸೂಧನ್ ಸ್ಥಿರಾಸ್ತಿ ಸಂಖ್ಯೆ980 5ನೇ ಹಂತ, 

ಆರ್. ಸಿ.ಸಿ . ವಾಸದ ಮನೆ ಪೂರ್ವಕ್ಕೆ ಬೇರೆಯವರ ಸ್ವತ್ತು 
2ನೇ ಫೇಸ್, 1ನೇ ಕ್ರಾಸ್ , ಬಿ. ಇ.ಎಮ್.ಎಲ್. ಬಡಾವಣೆ ಆರ್‌. ಆರ್‌, 

ಪಶ್ಚಿಮಕ್ಕೆ ರಸ್ತೆ. 
ನಗರ, ಬೆಂಗಳೂರು. 39 ಬಿ. ಇ.ಎಮ್.ಎಲ್ ನೌಕರರ ಗೃಹ 

ಪೂರ್ವ ಪಶ್ಚಿಮ 60 

ಉತ್ತರಕ್ಕೆ ಸೈಟ್ ನಂ .979 
ನಿರ್ಮಾಣ ಸಂಘ ವಿತರಿಸಿದ ಸರ್ವೇ ನಂ . 91 /2 ,99 / 


( ೧೨೮೫ ) 


೧೨೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 


ಭಾಗ ೩ 


ಚೆಕ್ಕಬಂದಿ 
ದಕ್ಷಿಣಕ್ಕೆ ಸೈಟ್ ನಂ .981 


ಸ್ವತ್ತಿನ ವಿವರ 

ಆಸ್ತಿಯ ಸ್ವರೂಪ ಮತ್ತು ಅಳತೆ 
1,99 / 3,101/2140,141,142 ,173,174,175 ,178,180 ,181,182 ,184 , 

ಉತ್ತರ ದಕ್ಷಿಣ 40 
188.192193 ,195 , 196,197, 207,208 ,210 ,211, 217 /1ಬಿ ,217 /2 , 
218 / , 218 /2, 219 ,220, 223 , 223/2 , 224 /2, 224 , 
225 , 226, 227 , 228 , 2294, 229 /2 , 230, ಮತ್ತು 241 
ಹಲಗೇವಡೇರಹಳ್ಳಿ ಗ್ರಾಮ , ಕೆಂಗೇರಿ ಹೋಬಳಿ, ದಕ್ಷಿಣ ತಾಲ್ಲೋಕ್ 
ಈ ಜಪ್ತಿಯ ನೋಟಿಸ್‌ನ್ನು ದಿನಾಂಕ: 19 . 05.2014 ರಂದು ನೀಡಲಾಗಿದೆ. 
ದಿನಾಂಕ: 15.05.2014 
ಸ್ಥಳ: ಬೆಂಗಳೂರು- 09 


ಮಾರಾಟಾದಿಕಾರಿಗಳು 


P . D , 48 

ಟಿ.ಕೆ ಬಸವರಾಜು 
SC -5 

ಶ್ರೀ ಕಾಳಿದಾಸ ಸಹಕಾರ ಬ್ಯಾಂಕ್ ನಿಯಮಿತ, ಗಾಂಧಿನಗರ 

ಬೆಂಗಳೂರು- 9 
OFFICE OF THE FOOD SAFETY COMMISSIONER 
Public Health Institute , Seshadri Road , K . R . Circle , Bangalore -560001 

NOTIFICATION 
No. PHIFSSA/ EST / 04 / 2014 -15, Bangalore, Dated : 09/ 05/ 2014 

Ref:Government Notification No :HFW /70 (iii)/CGE/ 2010 , Bangalore , Dt: 30 -07 - 2011. 
In exercise of the Powers conferred by Section 45 of the Food Safety and Standards Act , 2006 (34 of 2006 ), the 
Commissioner of Food Safety, Government of Karnataka hereby appoints and notify the following officer specified in column (2 ) of the 
schedule below as a " FOOD ANALYST” for the local Area specified in column (4 ) with immediate effect. 

SCHEDULE 
SI. Name of the Official with 

Place of working 

Local Area 
No 

Designation 
(1) | ( 2) 

(3) | 

( 4) 
Shri. Basavaraj Govinagidad 

Public Health Institute , 

Whole Karnataka 
Chemist/ Asst. Chemical Examiner 

Sheshadri Road, 

State Area 
Bangalore - 560001. 


P . R . 386 

Commissioner & Commissioner of Food Safety 
SC -100 

Health & Family Welfare Services , 

Bangalore 
ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಜಿಲ್ಲಾ ಕಲ್ಲುಪುಡಿ ಮಾಡುವ ಘಟಕಗಳ ನಿಯಂತ್ರಣ ( ತಿದ್ದುಪಡಿ) ಪ್ರಾಧಿಕಾರ 

ರಾಮನಗರ ಜಿಲ್ಲೆ, ರಾಮನಗರ 

ಅಧಿಸೂಚನೆ 
ಸಂ : ಎಂಎಸ್‌ಸಿ/ ಎಲ್ /67 / 2013 -14/457 , ದಿನಾಂಕ: 19 / 24 .05.2014 
ವಿಷಯ:- ಕರ್ನಾಟಕ ಕಲ್ಲುಪುಡಿ ಮಾಡುವ ಘಟಕಗಳ (ಕ್ರಷರ್‌ಗಳ ) ನಿಯಂತ್ರಣಾ (ತಿದ್ದುಪಡಿ) ಅಧಿನಿಯಮ - 2013 ರನ್ವಯ 

- ಕಲ್ಲುಪುಡಿ ಮಾಡುವ ಘಟಕಗಳಿಗೆ ಸುರಕ್ಷಿತ ವಲಯ ಘೋಷಣೆಯ ಬಗ್ಗೆ ಅಧಿಸೂಚನೆ ಕುರಿತು. 
ಉಲ್ಲೇಖ:- ದಿನಾಂಕ:17.05. 2014 ರಂದು ಜಿಲ್ಲಾಧಿಕಾರಿಗಳು ಹಾಗೂ ಜೆಲ್ಲಿ ಕಲ್ಲುಪುಡಿ ಮಾಡುವ ಘಟಕಗಳ ನಿಯಂತ್ರಣ ಪ್ರಾಧಿಕಾರ 

ಸಭೆಯ ನಡವಳಿಗಳು. 
ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ, ಕರ್ನಾಟಕ ಕಲ್ಲುಪುಡಿ ಮಾಡುವ ಘಟಕಗಳ ನಿಯಂತ್ರಣ ( ತಿದ್ದುಪಡಿ) ಅಧಿನಿಯಮ 6( 3) ರಂತೆ 
ಲೈಸೆನ್ಸಿಂಗ್ ಪ್ರಾಧಿಕಾರವು ಸುರಕ್ಷಿತ ವಲಯಗಳನ್ನು ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಂದ ಜಂಟಿ ಪರಿಶೀಲನೆ ಮಾಡಿಸುವ ಮೂಲಕ 6(1) ( 2) ರ 
ಷರತ್ತುಗಳ ಪಾಲನೆಯ ಬಗ್ಗೆ ಪರಿಶೀಲನೆ ಮಾಡಿ ಸುರಕ್ಷಿತ ವಲಯಗಳನ್ನು ಘೋಷಿಸಲು ತೀರ್ಮಾನಿಸುವ ಪ್ರದೇಶ ಮತ್ತು ಅದರ ವ್ಯಾಪ್ತಿಗಳನ್ನು 
ನಿರ್ದಿಷ್ಟಪಡಿಸಿ ಅಧಿಸೂಚನೆಯ ಮೂಲಕ ಸುರಕ್ಷಿತ ವಲಯಗಳನ್ನು ಘೋಷಿಸಬೇಕಾಗಿರುತ್ತದೆ. 

1. ಅದರಂತೆ ಮೇಲಿನ ಉಲ್ಲೇಖದಲ್ಲಿನ ಜಿಲ್ಲಾ ಕಲ್ಲುಪುಡಿ ಮಾಡುವ ಘಟಕಗಳ ನಿಯಂತ್ರಣ ಪ್ರಾಧಿಕಾರ ನಡಾವಳಿಯಂತೆ ಈ ಕೆಳಕಂಡ 

ಸುರಕ್ಷಿತ ವಲಯವೆಂದು ಘೋಷಿಸಲು ಅರ್ಹತೆ ಇರುವ ಪ್ರದೇಶಕ್ಕೆ ಅಧಿಸೂಚನೆ ಹೊರಡಿಸಲಾಗಿದೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 


೧೨೮೭ 


ಕ್ರಮ : 
ಸಂ : 


ಅರ್ಜಿದಾರರ ಹೆಸರು ಮತ್ತು ವಿಳಾಸ 


ತಾಲ್ಲೂಕು 


ಗ್ರಾಮ 


ಸ. ನಂ . 


ವಿಸ್ತೀರ್ಣ 


ಜಮೀನಿನ 
ವರ್ಗೀಕರಣ 


ಮೆ : ಮಹಾಲಕ್ಷ್ಮಿ ಎಂಟರ್ ಪ್ರೈಸಸ್ 
ಪ್ರೊ : ಎಸ್. ಬಿ. ಉಮೇಶ್ ಬಾಬು 
ಶ್ರೀ ಭೈರವೇಶ್ವರ ನಿಲಯ , ಹಾರೋಹಳ್ಳಿ ಗ್ರಾಮ , ಕನಕಪುರ 
ತಾಲ್ಲೂಕು, ರಾಮನಗರ ಜಿಲ್ಲೆ . 


ಕನಕಪುರ 


ಮಾರಸಂದ್ರ 


2 - 00 


ಸರ್ಕಾರಿ 


ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು 

ಜಿಲ್ಲಾ ಕಲ್ಲುಪುಡಿ ಮಾಡುವ ಘಟಕಗಳ ನಿಯಂತ್ರಣಾ ಪ್ರಾಧಿಕಾರ 
P . R . 387 

ರಾಮನಗರ 
SC- 20 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ ,ಕೋಲಾರ ಜಿಲ್ಲೆ,ಕೋಲಾರ 
ವಿಷಯ : ಕಾರ್ಯವನ್ನು ನಿರ್ವಹಿಸದೇ ಸ್ಥಗಿತಗೊಂಡಿರುವ ಕುವೆಂಪುನಗರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಬಂಗಾರಪೇಟೆ 

ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ. 
ಉಲ್ಲೇಖ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪ ವಿಭಾಗ, ಕೋಲಾರ ರವರ ಪತ್ರ 

ಸಂಖ್ಯೆ. ಎಆ‌49 /ಸಮಾಪನೆ/ ಸಿಆರ್ - 90/ 2013 - 14 , ದಿನಾಂಕ : 21 -11 - 2013. 
ಪ್ರಸ್ತಾವನೆ : 

ಕುವೆಂಪುನಗರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಬಂಗಾರಪೇಟೆ ತಾಲ್ಲೂಕು ಇದು ತನ್ನ ಕಾರ್ಯವನ್ನು ನಿರ್ವಹಿಸದೇ 
ಸ್ಥಗಿತಗೊಂಡಿರುವುದಾಗಿ ಸಂಘವನ್ನು ಪುನಃಶ್ವೇತನಗೊಳಿಸಲು ಸಾಧ್ಯವಿಲ್ಲದಿರುವುದರಿಂದ ಸಮಾಪನೆಗೊಳಿಸಬೇಕೆಂದು ಉಲ್ಲೇಖದ ಪತ್ರದಲ್ಲಿ ಕೋಲಾರ 
ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿಫಾರಸ್ಸು ಮಾಡಿರುತ್ತಾರೆ. 

ಅಲ್ಲದೇ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಸಹ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸಂಘವು ಬೈಲಾ ರೀತ್ಯಾ ಕಾರ್ಯನಿರ್ವಹಿಸದಂತೆ 
ಸ್ಥಗಿತಗೊಂಡಿದ್ದು, ಈ ಸಂಘವನ್ನು ಮುಂದುವರೆಸುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನ ಇಲ್ಲದಿರುವುದರಿಂದ ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ರನ್ವಯ ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟಿರುವುದಾಗಿ ತಿಳಿಸಿರುತ್ತಾರೆ . 

ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಮತ್ತು ಕೋಲಾರ ಉಪವಿಭಾಗದ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರ ಅಭಿಪ್ರಾಯದಂತೆ ಹಾಗೂ ಶಿಫಾರಸ್ಸು ಮೇರೆಗೆ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ 

ಆದೇಶ ಸಂಖ್ಯೆ : ಡಿಆರ್‌ಕೆ /ಎಲ್‌ಡಿ / ಸಿಆರ್ -105/2013 -14, ದಿನಾಂಕ : 26 - 02 -2014. 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72 ( 2)( ಇ ) ಅನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಎಂಡಬ್ಲ್ಯೂ /69/ ಸಿಎಲ್‌ಎಂ/2001, ದಿನಾಂಕ : 21 -11- 2001 ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ 
ಸಿ. ಪ್ರಸಾದ್‌ರೆಡ್ಡಿ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಕುವೆಂಪುನಗರ ಹಾಲು ಉತ್ಪಾದಕರ ಸಹಕಾರ ಸಂಘ 
ನಿ., ಬಂಗಾರಪೇಟೆ ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೊಳಿಸಿ ಸಂಘಕ್ಕೆ ವಿಸ್ತೀರ್ಣಾಧಿಕಾರಿ, ಕೋಲಾರ - ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ನಿ., 
ಮುಳಬಾಗಿಲು ಶಿಬಿರ ಕಛೇರಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ - ಜವಾಬ್ದಾರಿಗಳನ್ನು 3 ತಿಂಗಳ ಒಳಗಾಗಿ 
ವಿಲೇವಾರಿ ಮಾಡಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ : 26 - 02 - 2014 ರಂದು ಹೊರಡಿಸಿದೆ. 

ಸಿ . ಪ್ರಸಾದ್‌ರೆಡ್ಡಿ 
P . R . 303 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC-10 

ಕೋಲಾರ ಜಿಲ್ಲೆ, ಕೋಲಾರ. 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ , ಕೋಲಾರ ಜಿಲ್ಲೆ, ಕೋಲಾರ 
ವಿಷಯ : ಕಾರ್ಯವನ್ನು ನಿರ್ವಹಿಸದೇ ಸ್ಥಗಿತಗೊಂಡಿರುವ ಏಟಿಗಡ್ಡಿಮೋತಕಪಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ ., 

ಬಂಗಾರಪೇಟೆ ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ 

ಬಗ್ಗೆ. 
ಉಲ್ಲೇಖ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪ ವಿಭಾಗ,ಕೋಲಾರ ರವರ ಪತ್ರ ಸಂಖ್ಯೆ . ಎಆ‌49/ 

ಸಮಾಪನೆ/ಸಿಆರ್ - ( 2013 -14 , ದಿನಾಂಕ : 10 - 03 - 2014 , 


೧೨೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 

ಭಾಗ ೩ 
ಪ್ರಸ್ತಾವನೆ : 

ಏಟಿಗಡ್ಡಿಮೋತಕಪಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಬಂಗಾರಪೇಟೆ ತಾಲ್ಲೂಕು ಇದು ತನ್ನ ಕಾರ್ಯವನ್ನು ನಿರ್ವಹಿಸದೇ 
ಸ್ಥಗಿತಗೊಂಡಿರುವುದಾಗಿ ಸಂಘವನ್ನು ಪುನಃಶ್ವೇತನಗೊಳಿಸಲು ಸಾಧ್ಯವಿಲ್ಲದಿರುವುದರಿಂದ ಸಮಾಪನೆಗೊಳಿಸಬೇಕೆಂದು ಉಲ್ಲೇಖದ ಪತ್ರದಲ್ಲಿ ಕೋಲಾರ 
ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿಫಾರಸ್ಸು ಮಾಡಿರುತ್ತಾರೆ. 

ಅಲ್ಲದೇ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಸಹ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸಂಘವು ಬೈಲಾ ರೀತ್ಯಾ ಕಾರ್ಯನಿರ್ವಹಿಸದಂತೆ 
ಸ್ಥಗಿತಗೊಂಡಿದ್ದು, ಈ ಸಂಘವನ್ನು ಮುಂದುವರೆಸುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನ ಇಲ್ಲದಿರುವುದರಿಂದ ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ರನ್ವಯ ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟಿರುವುದಾಗಿ ತಿಳಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಮತ್ತು ಕೋಲಾರ ಉಪವಿಭಾಗದ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರ ಅಭಿಪ್ರಾಯದಂತೆ ಹಾಗೂ ಶಿಫಾರಸ್ಸು ಮೇರೆಗೆ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ : ಡೀಆ‌ಕೆ/ ಎಲ್‌ಕ್ಯೂಡಿ/ ಸಿಆರ್ - 117 / 2013 - 14 , ದಿನಾಂಕ : 24 - 03 - 2014 . 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72( 2 )( ಇ) ಅನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಎಂಡಬ್ಲ್ಯೂ /69 /ಸಿಎಲ್‌ಎಂ/2001, ದಿನಾಂಕ : 21- 11 - 2001 ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ 
ಸಿ. ಪ್ರಸಾದ್‌ರೆಡ್ಡಿ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಏಟಿಗಡ್ಡಿಮೋತಕಪಲ್ಲಿ ಹಾಲು ಉತ್ಪಾದಕರ ಸಹಕಾರ 
ಸಂಘ ನಿ., ಬಂಗಾರಪೇಟೆ ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೊಳಿಸಿ ಸಂಘಕ್ಕೆ ವಿಸ್ತೀರ್ಣಾಧಿಕಾರಿ, ಕೋಲಾರ - ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ನಿ., 
ಮುಳಬಾಗಿಲು ಶಿಬಿರ ಕಛೇರಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ - ಜವಾಬ್ದಾರಿಗಳನ್ನು 3 ತಿಂಗಳ ಒಳಗಾಗಿ 
ವಿಲೇವಾರಿ ಮಾಡಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ : 24 - 03 - 2014 ರಂದು ಹೊರಡಿಸಿದೆ. 

ಸಿ. ಪ್ರಸಾದ್‌ರೆಡ್ಡಿ 
P . R . 304 

ಸಹಕಾರ ಸಂಘಗಳ ಉಪ ನಿಬಂಧಕರು , 
SC -10 

ಕೋಲಾರ ಜಿಲ್ಲೆ, ಕೋಲಾರ . 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ ,ಕೋಲಾರ ಜಿಲ್ಲೆ, ಕೋಲಾರ 
ವಿಷಯ : ಕಾರ್ಯವನ್ನು ನಿರ್ವಹಿಸದೇ ಸ್ಥಗಿತಗೊಂಡಿರುವ ಶ್ರೀನಿವಾಸಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., 

ಬಂಗಾರಪೇಟೆ ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ 

ಮಾಡುವ ಬಗ್ಗೆ. 
ಉಲ್ಲೇಖ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪ ವಿಭಾಗ , ಕೋಲಾರ ರವರ ಪತ್ರ 

ಸಂಖ್ಯೆ, ಎಆ‌49 / ಸಮಾಪನೆ/ ಸಿಆರ್ - / 2013 - 14 , ದಿನಾಂಕ : 10 - 03 - 2014, 
ಪ್ರಸ್ತಾವನೆ : 

ಶ್ರೀನಿವಾಸಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಬಂಗಾರಪೇಟೆ ತಾಲ್ಲೂಕು ಇದು ತನ್ನ ಕಾರ್ಯವನ್ನು ನಿರ್ವಹಿಸದೇ 
ಸ್ಥಗಿತಗೊಂಡಿರುವುದಾಗಿ ಸಂಘವನ್ನು ಪುನಃಶ್ವೇತನಗೊಳಿಸಲು ಸಾಧ್ಯವಿಲ್ಲದಿರುವುದರಿಂದ ಸಮಾಪನೆಗೊಳಿಸಬೇಕೆಂದು ಉಲ್ಲೇಖದ ಪತ್ರದಲ್ಲಿ ಕೋಲಾರ 
ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿಫಾರಸ್ಸು ಮಾಡಿರುತ್ತಾರೆ . 

ಅಲ್ಲದೇ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಸಹ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸಂಘವು ಬೈಲಾ ರೀತ್ಯಾ ಕಾರ್ಯನಿರ್ವಹಿಸದಂತೆ 
ಸ್ಥಗಿತಗೊಂಡಿದ್ದು, ಈ ಸಂಘವನ್ನು ಮುಂದುವರೆಸುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನ ಇಲ್ಲದಿರುವುದರಿಂದ ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ರನ್ವಯ ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟಿರುವುದಾಗಿ ತಿಳಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬಂಗಾರಪೇಟೆ ಮತ್ತು ಕೋಲಾರ ಉಪವಿಭಾಗದ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರ ಅಭಿಪ್ರಾಯದಂತೆ ಹಾಗೂ ಶಿಫಾರಸ್ಸು ಮೇರೆಗೆ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ : ಡಿಆರ್‌ಕೆ /ಎಲ್‌ಕ್ಯೂಡಿ/ ಸಿಆರ್ - 131 / 2013 -14, ದಿನಾಂಕ : 25 - 03 - 2014, 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72 ( 2)( ಇ ) ಅನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಎಂಡಬ್ಲ್ಯೂ /69 /ಸಿಎಲ್‌ಎಂ/2001, ದಿನಾಂಕ : 21 -11 - 2001 ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ 
ಸಿ. ಪ್ರಸಾದ್‌ರೆಡ್ಡಿ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಶ್ರೀನಿವಾಸಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘ 
ನಿ., ಬಂಗಾರಪೇಟೆ ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೊಳಿಸಿ ಸಂಘಕ್ಕೆ ವಿಸ್ತೀರ್ಣಾಧಿಕಾರಿ, ಕೋಲಾರ- ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ನಿ., 
ಬಂಗಾರಪೇಟೆ ಶಿಬಿರ ಕಛೇರಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 


೧೨೮೯ 


ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ - ಜವಾಬ್ದಾರಿಗಳನ್ನು 3 ತಿಂಗಳ ಒಳಗಾಗಿ 
ವಿಲೇವಾರಿ ಮಾಡಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ : 25 - 03 - 2014 ರಂದು ಹೊರಡಿಸಿದೆ. 

- ಸಿ. ಪ್ರಸಾದ್‌ರೆಡ್ಡಿ 
P . R . 305 

ಸಹಕಾರ ಸಂಘಗಳ ಉಪ ನಿಬಂಧಕರು , 
SC-10 

ಕೋಲಾರ ಜಿಲ್ಲೆ, ಕೋಲಾರ. 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ , ಕೋಲಾರ ಜಿಲ್ಲೆ, ಕೋಲಾರ 
ವಿಷಯ : ಕಾರ್ಯವನ್ನು ನಿರ್ವಹಿಸದೇ ಸ್ಥಗಿತಗೊಂಡಿರುವ ಪಿಚ್ಚಹಳ್ಳಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ ., 

ಬಂಗಾರಪೇಟೆ ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ 

ಮಾಡುವ ಬಗ್ಗೆ. 
ಉಲ್ಲೇಖ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ಕೋಲಾರ ಉಪ ವಿಭಾಗ, ಕೋಲಾರ ರವರ ಪತ್ರ 

ಸಂಖ್ಯೆ, ಎಆ‌49 / ಸಮಾಪನೆ/ ಸಿಆರ್ - 2013 -14 , ದಿನಾಂಕ : 10 - 03 - 2014 . 
ಪ್ರಸ್ತಾವನೆ : 

ಪಿಚ್ಚಹಳ್ಳಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಬಂಗಾರಪೇಟೆ ತಾಲ್ಲೂಕು ಇದು ತನ್ನ ಕಾರ್ಯವನ್ನು ನಿರ್ವಹಿಸದೇ 
ಸ್ಥಗಿತಗೊಂಡಿರುವುದಾಗಿ ಸಂಘವನ್ನು ಪುನಃಶ್ವೇತನಗೊಳಿಸಲು ಸಾಧ್ಯವಿಲ್ಲದಿರುವುದರಿಂದ ಸಮಾಪನೆಗೊಳಿಸಬೇಕೆಂದು ಉಲ್ಲೇಖದ ಪತ್ರದಲ್ಲಿ ಕೋಲಾರ 
ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿಫಾರಸ್ಸು ಮಾಡಿರುತ್ತಾರೆ . 

ಅಲ್ಲದೇ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಸಹ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸಂಘವು ಬೈಲಾ ರೀತ್ಯಾ ಕಾರ್ಯನಿರ್ವಹಿಸದಂತೆ 
ಸ್ಥಗಿತಗೊಂಡಿದ್ದು, ಈ ಸಂಘವನ್ನು ಮುಂದುವರೆಸುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನ ಇಲ್ಲದಿರುವುದರಿಂದ ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ರನ್ವಯ ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟಿರುವುದಾಗಿ ತಿಳಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬಂಗಾರಪೇಟೆ ಮತ್ತು ಕೋಲಾರ ಉಪವಿಭಾಗದ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರ ಅಭಿಪ್ರಾಯದಂತೆ ಹಾಗೂ ಶಿಫಾರಸ್ಸು ಮೇರೆಗೆ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ : ಡೀಆರ್‌ಕೆಎಲ್‌ಕ್ಯೂಡಿ/ಸಿಆರ್ - 132 /2013 -14, ದಿನಾಂಕ : 25 - 03 - 2014 , 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72 (2)( ಇ) ಅನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಎಂಡಬ್ಲ್ಯೂ /69/ ಸಿಎಲ್ಎಂ/2001 , ದಿನಾಂಕ : 21 -11- 2001 ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ 
ಸಿ. ಪ್ರಸಾದ್‌ರೆಡ್ಡಿ, ಸಹಕಾರ ಸಂಘಗಳ ಉಪನಿಬಂಧಕರು , ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಪಿಚ್ಚಹಳ್ಳಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ 
ಸಂಘ ನಿ., ಬಂಗಾರಪೇಟೆ ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೊಳಿಸಿ ಸಂಘಕ್ಕೆ ವಿಸ್ತೀರ್ಣಾಧಿಕಾರಿ , ಕೋಲಾರ - ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ನಿ., 
ಬಂಗಾರಪೇಟೆ ಶಿಬಿರ ಕಛೇರಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ - ಜವಾಬ್ದಾರಿಗಳನ್ನು 3 ತಿಂಗಳ ಒಳಗಾಗಿ 
ವಿಲೇವಾರಿ ಮಾಡಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ : 25 - 03 - 2014 ರಂದು ಹೊರಡಿಸಿದೆ. 

- ಸಿ. ಪ್ರಸಾದ್‌ರೆಡ್ಡಿ 
P . R . 306 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC -10 

ಕೋಲಾರ ಜಿಲ್ಲೆ, ಕೋಲಾರ . 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ, ಕೋಲಾರ ಜಿಲ್ಲೆ , ಕೋಲಾರ 
ವಿಷಯ : ಕಾರ್ಯವನ್ನು ನಿರ್ವಹಿಸದೇ ಸ್ಥಗಿತಗೊಂಡಿರುವ ಪೆದ್ದಪಲ್ಲಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿ., 

ಬಂಗಾರಪೇಟೆ ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ 

ಮಾಡುವ ಬಗ್ಗೆ. 
ಉಲ್ಲೇಖ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪ ವಿಭಾಗ, ಕೋಲಾರ ರವರ ಪತ್ರ 

ಸಂಖ್ಯೆ . ಎಆ‌49 /ಸಮಾಪನೆ /ಸಿಆರ್ - /2013 - 14 , ದಿನಾಂಕ : 10 - 03 - 2014 . 
ಪ್ರಸ್ತಾವನೆ : 

ಪೆದ್ದಪಲ್ಲಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿ., ಬಂಗಾರಪೇಟೆ ತಾಲ್ಲೂಕು ಇದು ತನ್ನ ಕಾರ್ಯವನ್ನು ನಿರ್ವಹಿಸದೇ 
ಸ್ಥಗಿತಗೊಂಡಿರುವುದಾಗಿ ಸಂಘವನ್ನು ಪುನಃಶ್ವೇತನಗೊಳಿಸಲು ಸಾಧ್ಯವಿಲ್ಲದಿರುವುದರಿಂದ ಸಮಾಪನೆಗೊಳಿಸಬೇಕೆಂದು ಉಲ್ಲೇಖದ ಪತ್ರದಲ್ಲಿ ಕೋಲಾರ 
ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿಫಾರಸ್ಸು ಮಾಡಿರುತ್ತಾರೆ. 


ಹಾಲು 


1911 


೧೨೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 

ಭಾಗ ೩ 
ಅಲ್ಲದೇ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಸಹ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸಂಘವು ಬೈಲಾ ರೀತ್ಯಾ ಕಾರ್ಯನಿರ್ವಹಿಸದಂತೆ 
ಸ್ಥಗಿತಗೊಂಡಿದ್ದು, ಈ ಸಂಘವನ್ನು ಮುಂದುವರೆಸುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನ ಇಲ್ಲದಿರುವುದರಿಂದ ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ರನ್ವಯ ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟಿರುವುದಾಗಿ ತಿಳಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬಂಗಾರಪೇಟೆ ಮತ್ತು ಕೋಲಾರ ಉಪವಿಭಾಗದ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರ ಅಭಿಪ್ರಾಯದಂತೆ ಹಾಗೂ ಶಿಫಾರಸ್ಸು ಮೇರೆಗೆ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ : ಡಿಆರ್‌ಕೆ/ಎಲ್‌ಕ್ಯೂಡಿ/ ಸಿಆರ್ - 121/2013- 14, ದಿನಾಂಕ : 25 -03- 2014. 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72( 2)( ಇ) ಅನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಎಂಡಬ್ಲ್ಯೂ /69 /ಸಿಎಲ್ಎಂ/2001, ದಿನಾಂಕ : 21- 11 - 2001 ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ 

ರಾದ್‌ರೆಡ್ಡಿ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಪೆದ್ದಪಲ್ಲಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ 
ಸಂಘ ನಿ., ಬಂಗಾರಪೇಟೆ ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೊಳಿಸಿ ಸಂಘಕ್ಕೆ ವಿಸ್ತೀರ್ಣಾಧಿಕಾರಿ , ಕೋಲಾರ - ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ನಿ., 
ಬಂಗಾರಪೇಟೆ ಶಿಬಿರ ಕಛೇರಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ- ಜವಾಬ್ದಾರಿಗಳನ್ನು 3 ತಿಂಗಳ ಒಳಗಾಗಿ 
ವಿಲೇವಾರಿ ಮಾಡಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ : 25 - 03 - 2014 ರಂದು ಹೊರಡಿಸಿದೆ. 

ಸಿ. ಪ್ರಸಾದ್‌ರೆಡ್ಡಿ 
P. R . 307 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC - 10 

ಕೋಲಾರ ಜಿಲ್ಲೆ, ಕೋಲಾರ. 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ, ಕೋಲಾರ ಜಿಲ್ಲೆ , ಕೋಲಾರ 
ವಿಷಯ : ಕಾರ್ಯವನ್ನು ನಿರ್ವಹಿಸದೇ ಸ್ಥಗಿತಗೊಂಡಿರುವ ತೂಕಲ್‌ರಾಮಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., 

ಬಂಗಾರಪೇಟೆ ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ 

ಮಾಡುವ ಬಗ್ಗೆ . 
ಉಲ್ಲೇಖ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪ ವಿಭಾಗ, ಕೋಲಾರ ರವರ ಪತ್ರ 

ಸಂಖ್ಯೆ . ಎಆ‌49/ ಸಮಾಪನೆ /ಸಿಆರ್ - 2013 - 14 , ದಿನಾಂಕ : 10 - 03 - 2014, 
ಪ್ರಸ್ತಾವನೆ : 

- ತೂಕಲ್‌ರಾಮಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಬಂಗಾರಪೇಟೆ ತಾಲ್ಲೂಕು ಇದು ತನ್ನ ಕಾರ್ಯವನ್ನು ನಿರ್ವಹಿಸದೇ 
ಸ್ಥಗಿತಗೊಂಡಿರುವುದಾಗಿ ಸಂಘವನ್ನು ಪುನಃಚೇತನಗೊಳಿಸಲು ಸಾಧ್ಯವಿಲ್ಲದಿರುವುದರಿಂದ ಸಮಾಪನೆಗೊಳಿಸದೆ 
ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿಫಾರಸ್ಸು ಮಾಡಿರುತ್ತಾರೆ. 

ಅಲ್ಲದೇ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಸಹ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸಂಘವು ಬೈಲಾ ರೀತ್ಯಾ ಕಾರ್ಯನಿರ್ವಹಿಸದಂತೆ 
ಸ್ಥಗಿತಗೊಂಡಿದ್ದು, ಈ ಸಂಘವನ್ನು ಮುಂದುವರೆಸುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನ ಇಲ್ಲದಿರುವುದರಿಂದ ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ರನ್ವಯ ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟಿರುವುದಾಗಿ ತಿಳಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬಂಗಾರಪೇಟೆ ಮತ್ತು ಕೋಲಾರ ಉಪವಿಭಾಗದ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರ ಅಭಿಪ್ರಾಯದಂತೆ ಹಾಗೂ ಶಿಫಾರಸ್ಸು ಮೇರೆಗೆ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ : ಡಿಆರ್‌ಕೆ/ ಎಲ್‌ಕ್ಯೂಡಿ/ ಸಿಆರ್ - 127 / 2013 - 14 , ದಿನಾಂಕ : 25 - 03 - 2014. 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72 ( 2)( ಇ) ಅನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಎಂಡಬ್ಲ್ಯೂ /69 /ಸಿಎಲ್‌ಎಂ/2001, ದಿನಾಂಕ : 21 -11 - 2001 ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ 
ಸಿ. ಪ್ರಸಾದ್‌ರೆಡ್ಡಿ, ಸಹಕಾರ ಸಂಘಗಳ ಉಪನಿಬಂಧಕರು , ಕೋಲಾರ ಜಿಲ್ಲೆ , ಕೋಲಾರ ಆದ ನಾನು ತೂಕಲ್‌ರಾಮಾಪುರ ಹಾಲು ಉತ್ಪಾದಕರ ಸಹಕಾರ 
ಸಂಘ ನಿ., ಬಂಗಾರಪೇಟೆ ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೊಳಿಸಿ ಸಂಘಕ್ಕೆ ವಿಸ್ತೀರ್ಣಾಧಿಕಾರಿ , ಕೋಲಾರ - ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ನಿ., 
ಬಂಗಾರಪೇಟೆ ಶಿಬಿರ ಕಛೇರಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ - ಜವಾಬ್ದಾರಿಗಳನ್ನು 3 ತಿಂಗಳ ಒಳಗಾಗಿ 
ವಿಲೇವಾರಿ ಮಾಡಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ : 25 - 03 - 2014 ರಂದು ಹೊರಡಿಸಿದೆ. 

ಸಿ. ಪ್ರಸಾದ್‌ರೆಡ್ಡಿ 
P . R . 308 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC-10 

ಕೋಲಾರ ಜಿಲ್ಲೆ, ಕೋಲಾರ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 

೧೨೯೧ 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ , ಕೋಲಾರ , ಕೋಲಾರ 
ವಿಷಯ : ಕಾರ್ಯವನ್ನು ನಿರ್ವಹಿಸದೇ ಸ್ಥಗಿತಗೊಂಡಿರುವ ಮದ್ದಿನಾಯಕಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., 

ಬಂಗಾರಪೇಟೆ ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ 

ಮಾಡುವ ಬಗ್ಗೆ. 
ಉಲ್ಲೇಖ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪ ವಿಭಾಗ, ಕೋಲಾರ ರವರ ಪತ್ರ 

ಸಂಖ್ಯೆ. ಎಆ‌49 /ಸಮಾಪನೆ /ಸಿಆರ್ - 2013 -14, ದಿನಾಂಕ : 10 - 03 - 2014, 
ಪ್ರಸ್ತಾವನೆ : 

- ಮದ್ದಿನಾಯಕಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಬಂಗಾರಪೇಟೆ ತಾಲ್ಲೂಕು ಇದು ತನ್ನ ಕಾರ್ಯವನ್ನು ನಿರ್ವಹಿಸದೇ 
ಸ್ಥಗಿತಗೊಂಡಿರುವುದಾಗಿ ಸಂಘವನ್ನು ಪುನಃಶ್ವೇತನಗೊಳಿಸಲು ಸಾಧ್ಯವಿಲ್ಲದಿರುವುದರಿಂದ ಸಮಾಪನೆಗೊಳಿಸಬೇಕೆಂದು ಉಲ್ಲೇಖದ ಪತ್ರದಲ್ಲಿ ಕೋಲಾರ 
ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿಫಾರಸ್ಸು ಮಾಡಿರುತ್ತಾರೆ. 

ಅಲ್ಲದೇ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಸಹ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸಂಘವು ಬೈಲಾ ರೀತ್ಯಾ ಕಾರ್ಯನಿರ್ವಹಿಸದಂತೆ 
ಸ್ಥಗಿತಗೊಂಡಿದ್ದು, ಈ ಸಂಘವನ್ನು ಮುಂದುವರೆಸುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನ ಇಲ್ಲದಿರುವುದರಿಂದ ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ರನ್ವಯ ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟಿರುವುದಾಗಿ ತಿಳಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಸಹಕಾರ ಅಭಿವೃದ್ಧಿ ಅಧಿಕಾರಿ , ಬಂಗಾರಪೇಟೆ ಮತ್ತು ಕೋಲಾರ ಉಪವಿಭಾಗದ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರ ಅಭಿಪ್ರಾಯದಂತೆ ಹಾಗೂ ಶಿಫಾರಸ್ಸು ಮೇರೆಗೆ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ : ಡಿಆರ್‌ಕೆ / ಎಲ್‌ಕ್ಯೂಡಿ/ ಸಿಆರ್ - 128/2013- 14 , ದಿನಾಂಕ : 25 - 03 - 2014 . 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72( 2)( ಇ) ಅನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಎಂಡಬ್ಲ್ಯೂ /69/ ಸಿಎಲ್ಎಂ/2001, ದಿನಾಂಕ : 21 -11- 2001 ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ 
ಸಿ. ಪ್ರಸಾದ್‌ರೆಡ್ಡಿ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಮದ್ದಿನಾಯಕಹಳ್ಳಿ ಹಾಲು ಉತ್ಪಾದಕರ ಸಹಕಾರ 
ಸಂಘ ನಿ., ಬಂಗಾರಪೇಟೆ ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೊಳಿಸಿ ಸಂಘಕ್ಕೆ ವಿಸ್ತೀರ್ಣಾಧಿಕಾರಿ, ಕೋಲಾರ - ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ನಿ., 
ಬಂಗಾರಪೇಟೆ ಶಿಬಿರ ಕಛೇರಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ - ಜವಾಬ್ದಾರಿಗಳನ್ನು 3 ತಿಂಗಳ ಒಳಗಾಗಿ 
ವಿಲೇವಾರಿ ಮಾಡಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ : 25 - 03 -2014 ರಂದು ಹೊರಡಿಸಿದೆ. 

ಸಿ. ಪ್ರಸಾದ್ ರೆಡ್ಡಿ 
P . R . 309 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC -10 

ಕೋಲಾರ ಜಿಲ್ಲೆ, ಕೋಲಾರ. 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ , ಕೋಲಾರ ಜಿಲ್ಲೆ ,ಕೋಲಾರ 
ವಿಷಯ : ಕಾರ್ಯವನ್ನು ನಿರ್ವಹಿಸದೇ ಸ್ಥಗಿತಗೊಂಡಿರುವ ಗಾಜಗ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಬಂಗಾರಪೇಟೆ 

ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ. 
ಉಲ್ಲೇಖ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪ ವಿಭಾಗ, ಕೋಲಾರ ರವರ ಪತ್ರ 

ಸಂಖ್ಯೆ. ಎಆ‌49/ಸಮಾಪನೆ /ಸಿಆರ್ - (2013 -14, ದಿನಾಂಕ : 10 - 03- 2014 , 
ಪ್ರಸ್ತಾವನೆ : 

ಗಾಜಗ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಬಂಗಾರಪೇಟೆ ತಾಲ್ಲೂಕು ಇದು ತನ್ನ ಕಾರ್ಯವನ್ನು ನಿರ್ವಹಿಸದೇ ಸ್ಥಗಿತಗೊಂಡಿರುವುದಾಗಿ 
ಸಂಘವನ್ನು ಪುನಃಶ್ವೇತನಗೊಳಿಸಲು ಸಾಧ್ಯವಿಲ್ಲದಿರುವುದರಿಂದ ಸಮಾಪನೆಗೊಳಿಸಬೇಕೆಂದು ಉಲ್ಲೇಖದ ಪತ್ರದಲ್ಲಿ ಕೋಲಾರ ಉಪವಿಭಾಗದ ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರು ಶಿಫಾರಸ್ಸು ಮಾಡಿರುತ್ತಾರೆ. 

ಅಲ್ಲದೇ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಸಹ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸಂಘವು ಬೈಲಾ ರೀತ್ಯಾ ಕಾರ್ಯನಿರ್ವಹಿಸದಂತೆ 
ಸ್ಥಗಿತಗೊಂಡಿದ್ದು, ಈ ಸಂಘವನ್ನು ಮುಂದುವರೆಸುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನ ಇಲ್ಲದಿರುವುದರಿಂದ ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ರನ್ವಯ ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟಿರುವುದಾಗಿ ತಿಳಿಸಿರುತ್ತಾರೆ. 

ಈ ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಮತ್ತು ಕೋಲಾರ ಉಪವಿಭಾಗದ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರ ಅಭಿಪ್ರಾಯದಂತೆ ಹಾಗೂ ಶಿಫಾರಸ್ಸು ಮೇರೆಗೆ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ : ಡಿಆ‌ಕೆ/ ಎಲ್‌ಡಿ / ಸಿಆರ್ - 112/ 2013 - 14, ದಿನಾಂಕ : 24 -03 - 2014, 


೧೨೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 


ಭಾಗ ೩ 


ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72 ( 2)( ಇ) ಅನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಎಂಡಬ್ಲ್ಯೂ /69 /ಸಿಎಲ್ ಎಂ /2001, ದಿನಾಂಕ : 21 - 11 -2001 ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ 
ಸಿ. ಪ್ರಸಾದ್‌ರೆಡ್ಡಿ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಗಾಜಗ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., 
ಬಂಗಾರಪೇಟೆ ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೊಳಿಸಿ ಸಂಘಕ್ಕೆ ವಿಸ್ತೀರ್ಣಾಧಿಕಾರಿ, ಕೋಲಾರ - ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ನಿ., ಮುಳಬಾಗಿಲು 
ಶಿಬಿರ ಕಛೇರಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ - ಜವಾಬ್ದಾರಿಗಳನ್ನು 3 ತಿಂಗಳ ಒಳಗಾಗಿ 
ವಿಲೇವಾರಿ ಮಾಡಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ : 24 - 03 - 2014 ರಂದು ಹೊರಡಿಸಿದೆ. 

- ಸಿ. ಪ್ರಸಾದ್‌ರೆಡ್ಡಿ 
P . R 310 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC -10 

ಕೋಲಾರ ಜಿಲ್ಲೆ , ಕೋಲಾರ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ ,ಕೋಲಾರ ಜಿಲ್ಲೆ, ಕೋಲಾರ 
ವಿಷಯ : ಕಾರ್ಯವನ್ನು ನಿರ್ವಹಿಸದೇ ಸ್ಥಗಿತಗೊಂಡಿರುವ ರಾಜೇಂದ್ರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಮುಳಬಾಗಿಲು 

ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ , 
ಉಲ್ಲೇಖ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪ ವಿಭಾಗ, ಕೋಲಾರ ರವರ ಪತ್ರ 

ಸಂಖ್ಯೆ . ಎಆ‌49 /ಸಮಾಪನೆ/ಸಿಆರ್ - /2013 -14, ದಿನಾಂಕ : 25 - 03 - 2014, 
ಪ್ರಸ್ತಾವನೆ : 

ರಾಜೇಂದ್ರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಮುಳಬಾಗಿಲು ತಾಲ್ಲೂಕು ಇದು ತನ್ನ ಕಾರ್ಯವನ್ನು ನಿರ್ವಹಿಸದೇ 
ಸ್ಥಗಿತಗೊಂಡಿರುವುದಾಗಿ ಸಂಘವನ್ನು ಪುನಃಶ್ವೇತನಗೊಳಿಸಲು ಸಾಧ್ಯವಿಲ್ಲದಿರುವುದರಿಂದ ಸಮಾಪನೆಗೊಳಿಸಬೇಕೆಂದು ಉಲ್ಲೇಖದ ಪತ್ರದಲ್ಲಿ ಕೋಲಾರ 
ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿಫಾರಸ್ಸು ಮಾಡಿರುತ್ತಾರೆ. 

ಅಲ್ಲದೇ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಸಹ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸಂಘವು ಬೈಲಾ ರೀತ್ಯಾ ಕಾರ್ಯನಿರ್ವಹಿಸದಂತೆ 
ಸ್ಥಗಿತಗೊಂಡಿದ್ದು , ಈ ಸಂಘವನ್ನು ಮುಂದುವರೆಸುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನ ಇಲ್ಲದಿರುವುದರಿಂದ ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ರನ್ವಯ ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟಿರುವುದಾಗಿ ತಿಳಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಮತ್ತು ಕೋಲಾರ ಉಪವಿಭಾಗದ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರ ಅಭಿಪ್ರಾಯದಂತೆ ಹಾಗೂ ಶಿಫಾರಸ್ಸು ಮೇರೆಗೆ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ : ಡಿಆರ್‌ಕೆ/ ಎಲ್‌ಡಿ / ಸಿಆರ್ - 94 / 2013 - 14, ದಿನಾಂಕ : 29 - 03 - 2014 , 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72( 2)( ಇ ) ಅನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಎಂಡಬ್ಲ್ಯೂ /69 / ಸಿಎಲ್‌ಎಂ /2001, ದಿನಾಂಕ : 21 - 11 - 2001 ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ 
ಸಿ. ಪ್ರಸಾದ್‌ರೆಡ್ಡಿ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ , ಕೋಲಾರ ಆದ ನಾನು ರಾಜೇಂದ್ರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ 
ನಿ., ಮುಳಬಾಗಿಲು ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೊಳಿಸಿ ಸಂಘಕ್ಕೆ ವಿಸ್ತೀರ್ಣಾಧಿಕಾರಿ, ಕೋಲಾರ- ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ನಿ., 
ಮುಳಬಾಗಿಲು ಶಿಬಿರ ಕಛೇರಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ - ಜವಾಬ್ದಾರಿಗಳನ್ನು 3 ತಿಂಗಳ ಒಳಗಾಗಿ 
ವಿಲೇವಾರಿ ಮಾಡಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ : 29 - 03 -2014 ರಂದು ಹೊರಡಿಸಿದೆ. 

- ಸಿ. ಪ್ರಸಾದ್‌ರೆಡ್ಡಿ 
P . R . 311 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC -10 

ಕೋಲಾರ ಜಿಲ್ಲೆ, ಕೋಲಾರ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ ,ಕೋಲಾರ ಜಿಲ್ಲೆ, ಕೋಲಾರ 
ವಿಷಯ : ಕಾರ್ಯವನ್ನು ನಿರ್ವಹಿಸದೇ ಸ್ಥಗಿತಗೊಂಡಿರುವ ಸಿದ್ದನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಮುಳಬಾಗಿಲು 

ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ. 
ಉಲ್ಲೇಖ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪ ವಿಭಾಗ, ಕೋಲಾರ ರವರ ಪತ್ರ 

ಸಂಖ್ಯೆ , ಎಆ‌49/ಸಮಾಪನೆ/ಸಿಆರ್ - 2013 - 14 , ದಿನಾಂಕ : 25 - 03 - 2014 , 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 


೧೨೯೩ 


ಪ್ರಸ್ತಾವನೆ : 

ಸಿದ್ದನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಮುಳಬಾಗಿಲು ತಾಲ್ಲೂಕು ಇದು ತನ್ನ ಕಾರ್ಯವನ್ನು ನಿರ್ವಹಿಸದೇ 
ಸ್ಥಗಿತಗೊಂಡಿರುವುದಾಗಿ ಸಂಘವನ್ನು ಪುನಃಶ್ವೇತನಗೊಳಿಸಲು ಸಾಧ್ಯವಿಲ್ಲದಿರುವುದರಿಂದ ಸಮಾಪನೆಗೊಳಿಸಬೇಕೆಂದು ಉಲ್ಲೇಖದ ಪತ್ರದಲ್ಲಿ ಕೋಲಾರ 
ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿಫಾರಸ್ಸು ಮಾಡಿರುತ್ತಾರೆ. 

ಅಲ್ಲದೇ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಸಹ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸಂಘವು ಬೈಲಾ ರೀತ್ಯಾ ಕಾರ್ಯನಿರ್ವಹಿಸದಂತೆ 
ಸ್ಥಗಿತಗೊಂಡಿದ್ದು , ಈ ಸಂಘವನ್ನು ಮುಂದುವರೆಸುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನ ಇಲ್ಲದಿರುವುದರಿಂದ ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ರನ್ವಯ ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟಿರುವುದಾಗಿ ತಿಳಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಮತ್ತು ಕೋಲಾರ ಉಪವಿಭಾಗದ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರ ಅಭಿಪ್ರಾಯದಂತೆ ಹಾಗೂ ಶಿಫಾರಸ್ಸು ಮೇರೆಗೆ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ : ಡಿಆರ್‌ಕೆ/ಎಲ್‌ಕ್ಯೂಡಿ/ ಸಿಆರ್ -95 / 2013 - 14, ದಿನಾಂಕ : 29 - 03 - 2014, 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72( 2)( ಇ) ಅನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಎಂಡಬ್ಲ್ಯೂ /69/ ಸಿಎಲ್‌ಎಂ /2001, ದಿನಾಂಕ : 21 -11- 2001 ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ 
ಸಿ. ಪ್ರಸಾದ್‌ರೆಡ್ಡಿ, ಸಹಕಾರ ಸಂಘಗಳ ಉಪನಿಬಂಧಕರು , ಕೋಲಾರ ಜಿಲ್ಲೆ , ಕೋಲಾರ ಆದ ನಾನು ಸಿದ್ದನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., 
ಮುಳಬಾಗಿಲು ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೊಳಿಸಿ ಸಂಘಕ್ಕೆ ವಿಸ್ತೀರ್ಣಾಧಿಕಾರಿ ,ಕೋಲಾರ - ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ನಿ., ಮುಳಬಾಗಿಲು 
ಶಿಬಿರ ಕಛೇರಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ -ಜವಾಬ್ದಾರಿಗಳನ್ನು 3 ತಿಂಗಳ ಒಳಗಾಗಿ 
ವಿಲೇವಾರಿ ಮಾಡಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ : 29- 03- 2014 ರಂದು ಹೊರಡಿಸಿದೆ. 

ಸಿ. ಪ್ರಸಾದ್‌ರೆಡ್ಡಿ 
P . R . 312 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC-10 

ಕೋಲಾರ ಜಿಲ್ಲೆ, ಕೋಲಾರ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ ,ಕೋಲಾರ ಜಿಲ್ಲೆ,ಕೋಲಾರ 
ವಿಷಯ : ಕಾರ್ಯವನ್ನು ನಿರ್ವಹಿಸದೇ ಸ್ಥಗಿತಗೊಂಡಿರುವ ಮದ್ದೇರಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಮುಳಬಾಗಿಲು 

ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ . 
ಉಲ್ಲೇಖ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪ ವಿಭಾಗ, ಕೋಲಾರ ರವರ ಪತ್ರ 

ಸಂಖ್ಯೆ . ಎಆ‌49 /ಸಮಾಪನೆ /ಸಿಆರ್ - /2013 - 14 , ದಿನಾಂಕ : 25 - 03 - 2014 , 
ಪ್ರಸ್ತಾವನೆ : 

ಮದ್ದೇರಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಮುಳಬಾಗಿಲು ತಾಲ್ಲೂಕು ಇದು ತನ್ನ ಕಾರ್ಯವನ್ನು ನಿರ್ವಹಿಸದೇ 
ಸ್ಥಗಿತಗೊಂಡಿರುವುದಾಗಿ ಸಂಘವನ್ನು ಪುನಃಶ್ವೇತನಗೊಳಿಸಲು ಸಾಧ್ಯವಿಲ್ಲದಿರುವುದರಿಂದ ಸಮಾಪನೆಗೊಳಿಸಬೇಕೆಂದು ಉಲ್ಲೇಖದ ಪತ್ರದಲ್ಲಿ ಕೋಲಾರ 
ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿಫಾರಸ್ಸು ಮಾಡಿರುತ್ತಾರೆ. 

ಅಲ್ಲದೇ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಸಹ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸಂಘವು ಬೈಲಾ ರೀತ್ಯಾ ಕಾರ್ಯನಿರ್ವಹಿಸದಂತೆ 
ಸ್ಥಗಿತಗೊಂಡಿದ್ದು, ಈ ಸಂಘವನ್ನು ಮುಂದುವರೆಸುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನ ಇಲ್ಲದಿರುವುದರಿಂದ ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ರನ್ವಯ ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟಿರುವುದಾಗಿ ತಿಳಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಮತ್ತು ಕೋಲಾರ ಉಪವಿಭಾಗದ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರ ಅಭಿಪ್ರಾಯದಂತೆ ಹಾಗೂ ಶಿಫಾರಸ್ಸು ಮೇರೆಗೆ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ : ಡಿಆರ್‌ಕೆ/ಎಲ್‌ಕ್ಯೂಡಿ/ ಸಿಆರ್ -97 /2013 - 14, ದಿನಾಂಕ : 29 - 03 - 2014, 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72 (2 )( ಇ) ಅನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಎಂಡಬ್ಲ್ಯೂ /69 /ಸಿಎಲ್‌ಎಂ/2001, ದಿನಾಂಕ : 21- 11- 2001 ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ 
ಸಿ. ಪ್ರಸಾದ್‌ರೆಡ್ಡಿ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಮದ್ದೇರಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. , 
ಮುಳಬಾಗಿಲು ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೊಳಿಸಿ ಸಂಘಕ್ಕೆ ವಿಸ್ತೀರ್ಣಾಧಿಕಾರಿ ,ಕೋಲಾರ - ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ನಿ., ಮುಳಬಾಗಿಲು 
ಶಿಬಿರ ಕಛೇರಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ - ಜವಾಬ್ದಾರಿಗಳನ್ನು 3 ತಿಂಗಳ ಒಳಗಾಗಿ 
ವಿಲೇವಾರಿ ಮಾಡಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ. 


೧೨೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 

ಭಾಗ ೩ 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ : 29 - 03 - 2014 ರಂದು ಹೊರಡಿಸಿದೆ. 

ಸಿ. ಪ್ರಸಾದ್‌ರೆಡ್ಡಿ 
P . R . 313 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC-10 

ಕೋಲಾರ ಜಿಲ್ಲೆ, ಕೋಲಾರ . 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ , ಕೋಲಾರ ಜಿಲ್ಲೆ, ಕೋಲಾರ 
ವಿಷಯ : ಕಾರ್ಯವನ್ನು ನಿರ್ವಹಿಸದೇ ಸ್ಥಗಿತಗೊಂಡಿರುವ ತಾತಿಘಟ್ಟ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಮುಳಬಾಗಿಲು 

ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ. 
ಉಲ್ಲೇಖ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪ ವಿಭಾಗ, ಕೋಲಾರ ರವರ ಪತ್ರ 

ಸಂಖ್ಯೆ. ಎಆರ್‌ 49 / ಸಮಾಪನೆ/ ಸಿಆರ್ -97 /2013 -14 , ದಿನಾಂಕ : 10 - 03 - 2014 , 
ಪ್ರಸ್ತಾವನೆ : 

ತಾತಿಘಟ್ಟ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಮುಳಬಾಗಿಲು ತಾಲ್ಲೂಕು ಇದು ತನ್ನ ಕಾರ್ಯವನ್ನು ನಿರ್ವಹಿಸದೇ 
ಸ್ಥಗಿತಗೊಂಡಿರುವುದಾಗಿ ಸಂಘವನ್ನು ಪುನಃಶ್ವೇತನಗೊಳಿಸಲು ಸಾಧ್ಯವಿಲ್ಲದಿರುವುದರಿಂದ ಸಮಾಪನೆಗೊಳಿಸಬೇಕೆಂದು ಉಲ್ಲೇಖದ ಪತ್ರದಲ್ಲಿ ಕೋಲಾರ 
ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿಫಾರಸ್ಸು ಮಾಡಿರುತ್ತಾರೆ. 

ಅಲ್ಲದೇ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಸಹ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸಂಘವು ಬೈಲಾ ರೀತ್ಯಾ ಕಾರ್ಯನಿರ್ವಹಿಸದಂತೆ 
ಸ್ಥಗಿತಗೊಂಡಿದ್ದು, ಈ ಸಂಘವನ್ನು ಮುಂದುವರೆಸುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನ ಇಲ್ಲದಿರುವುದರಿಂದ ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ರನ್ವಯ ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟಿರುವುದಾಗಿ ತಿಳಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಮತ್ತು ಕೋಲಾರ ಉಪವಿಭಾಗದ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರ ಅಭಿಪ್ರಾಯದಂತೆ ಹಾಗೂ ಶಿಫಾರಸ್ಸು ಮೇರೆಗೆ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ : ಡಿಆರ್‌ಕೆ/ಎಲ್‌ಕ್ಯೂಡಿ/ ಸಿಆರ್ - 79 /2013 - 14, ದಿನಾಂಕ : 22 - 03 - 2014, 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72( 2)( ಇ) ಅನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಎಂಡಬ್ಲ್ಯೂ /69/ ಸಿಎಲ್‌ಎಂ /2001 , ದಿನಾಂಕ : 21 -11 - 2001 ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ 
ಸಿ. ಪ್ರಸಾದ್‌ರೆಡ್ಡಿ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ , ಕೋಲಾರ ಆದ ನಾನು ತಾತಿಘಟ್ಟ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., 
ಮುಳಬಾಗಿಲು ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೊಳಿಸಿ ಸಂಘಕ್ಕೆ ವಿಸ್ತೀರ್ಣಾಧಿಕಾರಿ, ಕೋಲಾರ - ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ನಿ., ಮುಳಬಾಗಿಲು 
ಶಿಬಿರ ಕಛೇರಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ - ಜವಾಬ್ದಾರಿಗಳನ್ನು 3 ತಿಂಗಳ ಒಳಗಾಗಿ 
ವಿಲೇವಾರಿ ಮಾಡಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ : 22 - 03 - 2014 ರಂದು ಹೊರಡಿಸಿದೆ. 

ಸಿ. ಪ್ರಸಾದ್‌ರೆಡ್ಡಿ 
P . R . 314 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC -10 

ಕೋಲಾರ ಜಿಲ್ಲೆ, ಕೋಲಾರ. 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ , ಕೋಲಾರ ಜಿಲ್ಲೆ, ಕೋಲಾರ 
ವಿಷಯ : ಕಾರ್ಯವನ್ನು ನಿರ್ವಹಿಸದೇ ಸ್ಥಗಿತಗೊಂಡಿರುವ ಚಲ್ಲಪಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಮುಳಬಾಗಿಲು 

ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ . 
ಉಲ್ಲೇಖ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪ ವಿಭಾಗ, ಕೋಲಾರ ರವರ ಪತ್ರ 

ಸಂಖ್ಯೆ. ಎಆ‌49/ಸಮಾಪನೆ /ಸಿಆರ್ - 2013 -14, ದಿನಾಂಕ : 25 -03 -2014 . 
ಪ್ರಸ್ತಾವನೆ : 

ಚಲ್ಲಪಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಮುಳಬಾಗಿಲು ತಾಲ್ಲೂಕು ಇದು ತನ್ನ ಕಾರ್ಯವನ್ನು ನಿರ್ವಹಿಸದೇ 
ಸ್ಥಗಿತಗೊಂಡಿರುವುದಾಗಿ ಸಂಘವನ್ನು ಪುನಃಶ್ವೇತನಗೊಳಿಸಲು ಸಾಧ್ಯವಿಲ್ಲದಿರುವುದರಿಂದ ಸಮಾಪನೆಗೊಳಿಸಬೇಕೆಂದು ಉಲ್ಲೇಖದ ಪತ್ರದಲ್ಲಿ ಕೋಲಾರ 
ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿಫಾರಸ್ಸು ಮಾಡಿರುತ್ತಾರೆ. 

ಅಲ್ಲದೇ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಸಹ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸಂಘವು ಬೈಲಾ ರೀತ್ಯಾ ಕಾರ್ಯನಿರ್ವಹಿಸದಂತೆ 
ಸ್ಥಗಿತಗೊಂಡಿದ್ದು, ಈ ಸಂಘವನ್ನು ಮುಂದುವರೆಸುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನ ಇಲ್ಲದಿರುವುದರಿಂದ ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ರನ್ವಯ ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟಿರುವುದಾಗಿ ತಿಳಿಸಿರುತ್ತಾರೆ. 


ಹಾಲು 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 

೧೨೯೫ 
ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಮತ್ತು ಕೋಲಾರ ಉಪವಿಭಾಗದ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರ ಅಭಿಪ್ರಾಯದಂತೆ ಹಾಗೂ ಶಿಫಾರಸ್ಸು ಮೇರೆಗೆ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ : ಡೀಆರ್‌ಕೆ/ಎಲ್‌ಡಿ / ಸಿಆರ್ - 96 / 2013 - 14, ದಿನಾಂಕ : 29 - 03 - 2014, 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72 ( 2) ( ಇ) ಅನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಎಂಡಬ್ಲ್ಯೂ /69 /ಸಿಎಲ್ಎಂ/2001, ದಿನಾಂಕ : 21 - 11 - 2001 ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ 
ಸಿ. ಪ್ರಸಾದ್‌ರೆಡ್ಡಿ , ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಚಲ್ಲಪಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., 
ಮುಳಬಾಗಿಲು ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೊಳಿಸಿ ಸಂಘಕ್ಕೆ ವಿಸ್ತೀರ್ಣಾಧಿಕಾರಿ , ಕೋಲಾರ - ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ನಿ., ಮುಳಬಾಗಿಲು 
ಶಿಬಿರ ಕಛೇರಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ - ಜವಾಬ್ದಾರಿಗಳನ್ನು 3 ತಿಂಗಳ ಒಳಗಾಗಿ 
ವಿಲೇವಾರಿ ಮಾಡಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ : 29 - 03 - 2014 ರಂದು ಹೊರಡಿಸಿದೆ. 

ಸಿ. ಪ್ರಸಾದ್ ರೆಡ್ಡಿ 
P . R . 315 

ಸಹಕಾರ ಸಂಘಗಳ ಉಪ ನಿಬಂಧಕರು , 
SC -10 

ಕೋಲಾರ ಜಿಲ್ಲೆ,ಕೋಲಾರ. 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ , ಕೋಲಾರ , ಕೋಲಾರ 
ವಿಷಯ : ಕಾರ್ಯವನ್ನು ನಿರ್ವಹಿಸದೇ ಸ್ಥಗಿತಗೊಂಡಿರುವ ಬೂಡದೇರು ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಮುಳಬಾಗಿಲು 

ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ . 
ಉಲ್ಲೇಖ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪ ವಿಭಾಗ, ಕೋಲಾರ ರವರ ಪತ್ರ 

ಸಂಖ್ಯೆ, ಎಆ‌49/ ಸಮಾಪನೆ/ ಸಿಆರ್ - /2013 -14, ದಿನಾಂಕ : 25 -03- 2014, 
ಪ್ರಸ್ತಾವನೆ : 

ಬೂಡದೇರು ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಮುಳಬಾಗಿಲು ತಾಲ್ಲೂಕು ಇದು ತನ್ನ ಕಾರ್ಯವನ್ನು ನಿರ್ವಹಿಸದೇ 
ಸ್ಥಗಿತಗೊಂಡಿರುವುದಾಗಿ ಸಂಘವನ್ನು ಪುನಃಶ್ವೇತನಗೊಳಿಸಲು ಸಾಧ್ಯವಿಲ್ಲದಿರುವುದರಿಂದ ಸಮಾಪನೆಗೊಳಿಸಬೇಕೆಂದು ಉಲ್ಲೇಖದ ಪತ್ರದಲ್ಲಿ ಕೋಲಾರ 
ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿಫಾರಸ್ಸು ಮಾಡಿರುತ್ತಾರೆ. 

ಅಲ್ಲದೇ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಸಹ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸಂಘವು ಬೈಲಾ ರೀತ್ಯಾ ಕಾರ್ಯನಿರ್ವಹಿಸದಂತೆ 
ಸ್ಥಗಿತಗೊಂಡಿದ್ದು, ಈ ಸಂಘವನ್ನು ಮುಂದುವರೆಸುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನ ಇಲ್ಲದಿರುವುದರಿಂದ ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ರನ್ವಯ ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟಿರುವುದಾಗಿ ತಿಳಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಮತ್ತು ಕೋಲಾರ ಉಪವಿಭಾಗದ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರ ಅಭಿಪ್ರಾಯದಂತೆ ಹಾಗೂ ಶಿಫಾರಸ್ಸು ಮೇರೆಗೆ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ : ಡಿಆರ್‌ಕೆ/ಎಲ್ಕೂಡಿ/ ಸಿಆರ್ - 89 / 2013 - 14 , ದಿನಾಂಕ : 29 - 03 - 2014. 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72 ( 2)( ಇ) ಅನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಎಂಡಬ್ಲ್ಯೂ /69 /ಸಿಎಲ್‌ಎಂ/2001, ದಿನಾಂಕ : 21 - 11 - 2001 ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ 
ಸಿ. ಪ್ರಸಾದ್‌ರೆಡ್ಡಿ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಬೂಡದೇರು ಹಾಲು ಉತ್ಪಾದಕರ ಸಹಕಾರ ಸಂಘ ನಿ ., 
ಮುಳಬಾಗಿಲು ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೊಳಿಸಿ ಸಂಘಕ್ಕೆ ವಿಸ್ತೀರ್ಣಾಧಿಕಾರಿ, ಕೋಲಾರ - ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ನಿ., ಮುಳಬಾಗಿಲು 
ಶಿಬಿರ ಕಛೇರಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ - ಜವಾಬ್ದಾರಿಗಳನ್ನು 3 ತಿಂಗಳ ಒಳಗಾಗಿ 
ವಿಲೇವಾರಿ ಮಾಡಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ : 29 - 03 - 2014 ರಂದು ಹೊರಡಿಸಿದೆ. 

- ಸಿ. ಪ್ರಸಾದ್‌ರೆಡ್ಡಿ 
P . R . 316 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC - 10 

ಕೋಲಾರ ಜಿಲ್ಲೆ,ಕೋಲಾರ . 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ ,ಕೋಲಾರ ಜಿಲ್ಲೆ, ಕೋಲಾರ 
ವಿಷಯ : ಕಾರ್ಯವನ್ನು ನಿರ್ವಹಿಸದೇ ಸ್ಥಗಿತಗೊಂಡಿರುವ ಯುನೈಟೆಡ್ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ., 

ಉರಿಗಾ೦ಪೇಟೆ, ಕೆಜಿಎಫ್ , ಬಂಗಾರಪೇಟೆ ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ . 


೧೨೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 


ಭಾಗ ೩ 


ಓದಲಾಗಿದೆ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ಕೋಲಾರ ಉಪ ವಿಭಾಗ , ಕೋಲಾರ ರವರ ಪತ್ರ 

ನಂ . ಎಆ‌49 /ಸಮಾಪನೆ /ಸಿಆರ್ - ( 2013 - 14 , ದಿನಾಂಕ : 07 - 11 - 2013. 
ಪ್ರಸ್ತಾವನೆ : 

ಯುನೈಟೆಡ್ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ., ಉರಿಗಾಂಪೇಟೆ, ಕೆಜಿಎಫ್, ಬಂಗಾರಪೇಟೆ ತಾಲ್ಲೂಕು ಇದು ತನ್ನ ಕಾರ್ಯವನ್ನು 
ನಿರ್ವಹಿಸದೇ ಸ್ಥಗಿತಗೊಂಡಿರುವುದಾಗಿ ಸಂಘವನ್ನು ಪುನಃಶ್ವೇತನಗೊಳಿಸಲು ಸಾಧ್ಯವಿಲ್ಲದಿರುವುದರಿಂದ ಸಮಾಪನೆಗೊಳಿಸಬೇಕೆಂದು ಉಲ್ಲೇಖದ ಪತ್ರದಲ್ಲಿ 
ಕೋಲಾರ ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿಫಾರಸ್ಸು ಮಾಡಿರುತ್ತಾರೆ. 

ಅಲ್ಲದೇ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬಂಗಾರಪೇಟೆ ತಾಲ್ಲೂಕುರವರು ಸಹ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸಂಘವು ಬೈಲಾ ರೀತ್ಯಾ 
ಕಾರ್ಯನಿರ್ವಹಿಸದಂತೆ ಸ್ಥಗಿತಗೊಂಡಿದ್ದು, ಈ ಸಂಘವನ್ನು ಮುಂದುವರೆಸುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನ ಇಲ್ಲದಿರುವುದರಿಂದ ಕರ್ನಾಟಕ 
ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72 ರನ್ವಯ ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟಿರುವುದಾಗಿ ತಿಳಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬಂಗಾರಪೇಟೆ ಮತ್ತು ಕೋಲಾರ ಉಪವಿಭಾಗದ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರ ಅಭಿಪ್ರಾಯದಂತೆ ಹಾಗೂ ಶಿಫಾರಸ್ಸು ಮೇರೆಗೆ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ : ಡಿಆರ್‌ಕೆ/ ಎಲ್‌ಕ್ಯೂಡಿ/ ಸಿಆರ್ - 108/ 2013 - 14, ದಿನಾಂಕ : 22 - 03 -2014. 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72 ( 2)( ಇ) ಅನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಎಂಡಬ್ಲ್ಯೂ /69/ ಸಿಎಲ್ಎಂ/2001 , ದಿನಾಂಕ : 21- 11 - 2001 ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ 
ಸಿ. ಪ್ರಸಾದ್‌ರೆಡ್ಡಿ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಯುನೈಟೆಡ್ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ 
ನಿ., ಉರಿಗಾಂಪೇಟೆ, ಕೆಜಿಎಫ್, ಬಂಗಾರಪೇಟೆ ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೊಳಿಸಿ ಸಂಘಕ್ಕೆ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬಂಗಾರಪೇಟೆ 
ತಾಲ್ಲೂಕು ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ - ಜವಾಬ್ದಾರಿಗಳನ್ನು 3 ತಿಂಗಳ ಒಳಗಾಗಿ 
ವಿಲೇವಾರಿ ಮಾಡಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ : 22 - 03 - 2014 ರಂದು ಹೊರಡಿಸಿದೆ. 

ಸಿ. ಪ್ರಸಾದ್‌ರೆಡ್ಡಿ 
P . R . 317 

ಸಹಕಾರ ಸಂಘಗಳ ಉಪ ನಿಬಂಧಕರು , 
SC -10 

ಕೋಲಾರ ಜಿಲ್ಲೆ ,ಕೋಲಾರ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ ,ಕೋಲಾರ ಜಿಲ್ಲೆ, ಕೋಲಾರ 
ವಿಷಯ : ಕಾರ್ಯವನ್ನು ನಿರ್ವಹಿಸದೇ ಸ್ಥಗಿತಗೊಂಡಿರುವ ಸುಂದರಪಾಳ್ಯ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಬಂಗಾರಪೇಟೆ 

ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ . 
ಉಲ್ಲೇಖ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪ ವಿಭಾಗ, ಕೋಲಾರ ರವರ ಪತ್ರ 

ಸಂಖ್ಯೆ . ಎಆ‌49 /ಸಮಾಪನೆ/ಸಿಆರ್ - /2013 - 14 , ದಿನಾಂಕ : 10 - 03 - 2014 . 
ಪ್ರಸ್ತಾವನೆ : 

ಸುಂದರಪಾಳ್ಯ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಬಂಗಾರಪೇಟೆ ತಾಲ್ಲೂಕು ಇದು ತನ್ನ ಕಾರ್ಯವನ್ನು ನಿರ್ವಹಿಸದೇ 
ಸ್ಥಗಿತಗೊಂಡಿರುವುದಾಗಿ ಸಂಘವನ್ನು ಪುನಃಶ್ವೇತನಗೊಳಿಸಲು ಸಾಧ್ಯವಿಲ್ಲದಿರುವುದರಿಂದ ಸಮಾಪನೆಗೊಳಿಸಬೇಕೆಂದು ಉಲ್ಲೇಖದ ಪತ್ರದಲ್ಲಿ ಕೋಲಾರ 
ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿಫಾರಸ್ಸು ಮಾಡಿರುತ್ತಾರೆ. 

ಅಲ್ಲದೇ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಸಹ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸಂಘವು ಬೈಲಾ ರೀತ್ಯಾ ಕಾರ್ಯನಿರ್ವಹಿಸದಂತೆ 
ಸ್ಥಗಿತಗೊಂಡಿದ್ದು, ಈ ಸಂಘವನ್ನು ಮುಂದುವರೆಸುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನ ಇಲ್ಲದಿರುವುದರಿಂದ ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ರನ್ವಯ ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟಿರುವುದಾಗಿ ತಿಳಿಸಿರುತ್ತಾರೆ. 

ಈ ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಮತ್ತು ಕೋಲಾರ ಉಪವಿಭಾಗದ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರ ಅಭಿಪ್ರಾಯದಂತೆ ಹಾಗೂ ಶಿಫಾರಸ್ಸು ಮೇರೆಗೆ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ : ಡಿಆರ್‌ಕೆ / ಎಲ್‌ಡಿ / ಸಿಆರ್ - 125 / 2013 - 14 , ದಿನಾಂಕ : 25 - 03 - 2014 . 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72 (2 )( ಇ) ಅನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಎಂಡಬ್ಲ್ಯೂ /69 / ಸಿಎಲ್‌ಎಂ/2001, ದಿನಾಂಕ : 21 - 11 - 2001 ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋ 
ಸಿ. ಪ್ರಸಾದ್‌ರೆಡ್ಡಿ, ಸಹಕಾರ ಸಂಘಗಳ ಉಪನಿಬಂಧಕರು , ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಸುಂದರಪಾಳ್ಯ ಹಾಲು ಉತ್ಪಾದಕರ ಸಹಕಾರ ಸಂಘ 
ನಿ., ಬಂಗಾರಪೇಟೆ ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೊಳಿಸಿ ಸಂಘಕ್ಕೆ ವಿಸ್ತೀರ್ಣಾಧಿಕಾರಿ, ಕೋಲಾರ- ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ನಿ., 
ಬಂಗಾರಪೇಟೆ ಶಿಬಿರ ಕಛೇರಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 


೧೨೯೭ 


ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ - ಜವಾಬ್ದಾರಿಗಳನ್ನು 3 ತಿಂಗಳ ಒಳಗಾಗಿ 
ವಿಲೇವಾರಿ ಮಾಡಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ : 25 - 03 - 2014 ರಂದು ಹೊರಡಿಸಿದೆ. 

- ಸಿ. ಪ್ರಸಾದ್‌ರೆಡ್ಡಿ 
P . R . 318 

ಸಹಕಾರ ಸಂಘಗಳ ಉಪ ನಿಬಂಧಕರು, 
Sc -10 

ಕೋಲಾರ ಜಿಲ್ಲೆ, ಕೋಲಾರ. 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ ,ಕೋಲಾರ ಜಿಲ್ಲೆ, ಕೋಲಾರ 
ವಿಷಯ : ಕಾರ್ಯವನ್ನು ನಿರ್ವಹಿಸದೇ ಸ್ಥಗಿತಗೊಂಡಿರುವ ದೊಡ್ಡಕಲ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ ., ಬಂಗಾರಪೇಟೆ 

ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ . 
1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪ ವಿಭಾಗ, ಕೋಲಾರ ರವರ ಪತ್ರ 

ಸಂಖ್ಯೆ , ಎಆ‌49 / ಸಮಾಪನೆ/ಸಿಆರ್ - 2013 -14 , ದಿನಾಂಕ : 05 - 02 - 2014 , 
ಪ್ರಸ್ತಾವನೆ : 

ದೊಡ್ಡಕಲ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಬಂಗಾರಪೇಟೆ ತಾಲ್ಲೂಕು ಇದು ತನ್ನ ಕಾರ್ಯವನ್ನು ನಿರ್ವಹಿಸದೇ 
ಸ್ಥಗಿತಗೊಂಡಿರುವುದಾಗಿ ಸಂಘವನ್ನು ಪುನಃಶ್ವೇತನಗೊಳಿಸಲು ಸಾಧ್ಯವಿಲ್ಲದಿರುವುದರಿಂದ ಸಮಾಪನೆಗೊಳಿಸಬೇಕೆಂದು ಉಲ್ಲೇಖದ ಪತ್ರದಲ್ಲಿ ಕೋಲಾರ 
ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿಫಾರಸ್ಸು ಮಾಡಿರುತ್ತಾರೆ . 
ಅಲ್ಲದೇ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಸಹ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸಂಘವು ಬೈಲಾ ರೀತ್ಯಾ ಕಾರ್ಯನಿರ್ವಹಿಸದಂತೆ 

ಘವನ್ನು ಮುಂದುವರೆಸುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನ ಇಲ್ಲದಿರುವುದರಿಂದ ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ರನ್ವಯ ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟಿರುವುದಾಗಿ ತಿಳಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಮತ್ತು ಕೋಲಾರ ಉಪವಿಭಾಗದ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರ ಅಭಿಪ್ರಾಯದಂತೆ ಹಾಗೂ ಶಿಫಾರಸ್ಸು ಮೇರೆಗೆ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ : ಡಿಆರ್‌ಕೆ /ಎಲ್‌ಕ್ಯೂಡಿ/ ಸಿಆರ್ - 109/2013- 14 , ದಿನಾಂಕ : 24 -03- 2014 . 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72( 2 )( ಇ) ಅನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಎಂಡಬ್ಲ್ಯೂ /69 /ಸಿಎಲ್‌ಎಂ/2001, ದಿನಾಂಕ : 21 -11 - 2001 ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ 
ಸಿ. ಪ್ರಸಾದ್‌ರೆಡ್ಡಿ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ದೊಡ್ಡಕಲ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ 
ನಿ., ಬಂಗಾರಪೇಟೆ ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೊಳಿಸಿ ಸಂಘಕ್ಕೆ ವಿಸ್ತೀರ್ಣಾಧಿಕಾರಿ, ಕೋಲಾರ - ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ನಿ., 
ಮುಳಬಾಗಿಲು ಶಿಬಿರ ಕಛೇರಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ - ಜವಾಬ್ದಾರಿಗಳನ್ನು 3 ತಿಂಗಳ ಒಳಗಾಗಿ 
ವಿಲೇವಾರಿ ಮಾಡಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ : 24 - 03 - 2014 ರಂದು ಹೊರಡಿಸಿದೆ. 

ಸಿ. ಪ್ರಸಾದ್‌ರೆಡ್ಡಿ 
P . R . 319 

ಸಹಕಾರ ಸಂಘಗಳ ಉಪ ನಿಬಂಧಕರು , 
SC-10 

ಕೋಲಾರ ಜಿಲ್ಲೆ , ಕೋಲಾರ . 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ ,ಕೋಲಾರ ಜಿಲ್ಲೆ, ಕೋಲಾರ 
ವಿಷಯ : ಕಾರ್ಯವನ್ನು ನಿರ್ವಹಿಸದೇ ಸ್ಥಗಿತಗೊಂಡಿರುವ ಕಂಗಾಂಡ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಬಂಗಾರಪೇಟೆ 

ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ. 
ಉಲ್ಲೇಖ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ಕೋಲಾರ ಉಪ ವಿಭಾಗ, ಕೋಲಾರ ರವರ ಪತ್ರ ಸಂಖ್ಯೆ , ಎಆರ್49/ 

ಸಮಾಪನೆ/ ಸಿಆರ್ - /2013 -14 , ದಿನಾಂಕ : 10 - 03 - 2014 , 
ಪ್ರಸ್ತಾವನೆ : 

ಕಂಗಾಂಡ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಬಂಗಾರಪೇಟೆ ತಾಲ್ಲೂಕು ಇದು ತನ್ನ ಕಾರ್ಯವನ್ನು ನಿರ್ವಹಿಸದೇ 
ಸ್ಥಗಿತಗೊಂಡಿರುವುದಾಗಿ ಸಂಘವನ್ನು ಪುನಃಶ್ವೇತನಗೊಳಿಸಲು ಸಾಧ್ಯವಿಲ್ಲದಿರುವುದರಿಂದ ಸಮಾಪನೆಗೊಳಿಸಬೇಕೆಂದು ಉಲ್ಲೇಖದ ಪತ್ರದಲ್ಲಿ ಕೋಲಾರ 
ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿಫಾರಸ್ಸು ಮಾಡಿರುತ್ತಾರೆ. 


೧೨೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 

ಭಾಗ ೩ 
ಅಲ್ಲದೇ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಸಹ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸಂಘವು ಬೈಲಾ ರೀತ್ಯಾ ಕಾರ್ಯನಿರ್ವಹಿಸದಂತೆ 
ಸ್ಥಗಿತಗೊಂಡಿದ್ದು, ಈ ಸಂಘವನ್ನು ಮುಂದುವರೆಸುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನ ಇಲ್ಲದಿರುವುದರಿಂದ ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ರನ್ವಯ ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟಿರುವುದಾಗಿ ತಿಳಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬಂಗಾರಪೇಟೆ ಮತ್ತು ಕೋಲಾರ ಉಪವಿಭಾಗದ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರ ಅಭಿಪ್ರಾಯದಂತೆ ಹಾಗೂ ಶಿಫಾರಸ್ಸು ಮೇರೆಗೆ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ : ಡಿಆರ್‌ಕೆ/ಎಲ್‌ಕ್ಯೂಡಿ/ ಸಿಆರ್ - 117/ 2013- 14, ದಿನಾಂಕ : 25 -03- 2014. 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72( 2)( ಇ) ಅನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಎಂಡಬ್ಲ್ಯೂ /69 /ಸಿಎಲ್ಎಂ/2001, ದಿನಾಂಕ : 21- 11 - 2001 ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ 
ಸಿ. ಪ್ರಸಾದ್‌ರೆಡ್ಡಿ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಕಂಗಾಂಡ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ 
ನಿ., ಬಂಗಾರಪೇಟೆ ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೊಳಿಸಿ ಸಂಘಕ್ಕೆ ವಿಸ್ತೀರ್ಣಾಧಿಕಾರಿ, ಕೋಲಾರ - ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ನಿ., 
ಬಂಗಾರಪೇಟೆ ಶಿಬಿರ ಕಛೇರಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ- ಜವಾಬ್ದಾರಿಗಳನ್ನು 3 ತಿಂಗಳ ಒಳಗಾಗಿ 
ವಿಲೇವಾರಿ ಮಾಡಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ : 25 -03 - 2014 ರಂದು ಹೊರಡಿಸಿದೆ. 

ಸಿ. ಪ್ರಸಾದ್‌ರೆಡ್ಡಿ 
PR, 320 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC -10 

ಕೋಲಾರ ಜಿಲ್ಲೆ , ಕೋಲಾರ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ ,ಕೋಲಾರ ಜಿಲ್ಲೆ, ಕೋಲಾರ 
ವಿಷಯ : ಕಾರ್ಯವನ್ನು ನಿರ್ವಹಿಸದೇ ಸ್ಥಗಿತಗೊಂಡಿರುವ ಅನಿಗಾನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಬಂಗಾರಪೇಟೆ 

ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ. 
ಉಲ್ಲೇಖ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪ ವಿಭಾಗ, ಕೋಲಾರ ರವರ ಪತ್ರ 

ಸಂಖ್ಯೆ . ಎಆ‌49 /ಸಮಾಪನೆ /ಸಿಆರ್ - 2013 - 14 , ದಿನಾಂಕ : 10 - 03 - 2014, 
ಪ್ರಸ್ತಾವನೆ : 

ಅನಿಗಾನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಬಂಗಾರಪೇಟೆ ತಾಲ್ಲೂಕು ಇದು ತನ್ನ ಕಾರ್ಯವನ್ನು ನಿರ್ವಹಿಸದೇ 
ಸ್ಥಗಿತಗೊಂಡಿರುವುದಾಗಿ ಸಂಘವನ್ನು ಪುನಃಶ್ವೇತನಗೊಳಿಸಲು ಸಾಧ್ಯವಿಲ್ಲದಿರುವುದರಿಂದ ಸಮಾಪನೆಗೊಳಿಸಬೇಕೆಂದು ಉಲ್ಲೇಖದ ಪತ್ರದಲ್ಲಿ ಕೋಲಾರ 
ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿಫಾರಸ್ಸು ಮಾಡಿರುತ್ತಾರೆ . 

ಅಲ್ಲದೇ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಸಹ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸಂಘವು ಬೈಲಾ ರೀತ್ಯಾ ಕಾರ್ಯನಿರ್ವಹಿಸದಂತೆ 
ಸ್ಥಗಿತಗೊಂಡಿದ್ದು, ಈ ಸಂಘವನ್ನು ಮುಂದುವರೆಸುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನ ಇಲ್ಲದಿರುವುದರಿಂದ ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ರನ್ವಯ ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟಿರುವುದಾಗಿ ತಿಳಿಸಿರುತ್ತಾರೆ. 

- ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಮತ್ತು ಕೋಲಾರ ಉಪವಿಭಾಗದ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರ ಅಭಿಪ್ರಾಯದಂತೆ ಹಾಗೂ ಶಿಫಾರಸ್ಸು ಮೇರೆಗೆ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ : ಡೀಆರ್‌ಕೆ /ಎಲ್‌ಕ್ಯೂಡಿ/ ಸಿಆರ್ - 123 /2013 -14, ದಿನಾಂಕ : 25 - 03 - 2014. 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72( 2)( ಇ) ಅನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಎಂಡಬ್ಲ್ಯೂ /69 / ಸಿಎಲ್‌ಎಂ /2001 , ದಿನಾಂಕ : 21 -11-2001 ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ 
, ಪ್ರಸಾದ್‌ರೆಡ್ಡಿ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಅನಿಗಾನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ ., 
ಬಂಗಾರಪೇಟೆ ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೊಳಿಸಿ ಸಂಘಕ್ಕೆ ಸಹಕಾರ ಅಭಿವೃದ್ಧಿ ಅಧಿಕಾರಿ , ಬಂಗಾರಪೇಟೆ ಇವರನ್ನು 
ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ - ಜವಾಬ್ದಾರಿಗಳನ್ನು 3 ತಿಂಗಳ ಒಳಗಾಗಿ 
ವಿಲೇವಾರಿ ಮಾಡಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ : 25 - 03 - 2014 ರಂದು ಹೊರಡಿಸಿದೆ. 

ಸಿ. ಪ್ರಸಾದ್‌ರೆಡ್ಡಿ 
P. R . 321 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC- 10 

ಕೋಲಾರ ಜಿಲ್ಲೆ, ಕೋಲಾರ. 


೧೨೯೯ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 

೧೨೯೯ 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ ,ಕೋಲಾರ ಜಿಲ್ಲೆ, ಕೋಲಾರ 
ವಿಷಯ : ಕಾರ್ಯವನ್ನು ನಿರ್ವಹಿಸದೇ ಸ್ಥಗಿತಗೊಂಡಿರುವ ಕೊಡಿಗೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಬಂಗಾರಪೇಟೆ 

ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ . 
ಉಲ್ಲೇಖ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪ ವಿಭಾಗ, ಕೋಲಾರ ರವರ ಪತ್ರ 

ಸಂಖ್ಯೆ. ಎಆ‌49 /ಸಮಾಪನೆ / ಸಿಆರ್ - 2013 - 14 , ದಿನಾಂಕ : 10 - 03 - 2014, 
ಪ್ರಸ್ತಾವನೆ : 

ಕೊಡಿಗೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ ., ಮುಳಬಾಗಿಲು ತಾಲ್ಲೂಕು ಇದು ತನ್ನ ಕಾರ್ಯವನ್ನು ನಿರ್ವಹಿಸದೇ 
ಸ್ಥಗಿತಗೊಂಡಿರುವುದಾಗಿ ಸಂಘವನ್ನು ಪುನಃಚೇತನಗೊಳಿಸಲು ಸಾಧ್ಯವಿಲ್ಲದಿರುವುದರಿಂದ ಸಮಾಪನೆಗೊಳಿಸಬೇಕೆಂದು 
ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿಫಾರಸ್ಸು ಮಾಡಿರುತ್ತಾರೆ . 

- ಅಲ್ಲದೇ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಸಹ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸಂಘವು ಬೈಲಾ ರೀತ್ಯಾ ಕಾರ್ಯನಿರ್ವಹಿಸದಂತೆ 
ಸ್ಥಗಿತಗೊಂಡಿದ್ದು, ಈ ಸಂಘವನ್ನು ಮುಂದುವರೆಸುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನ ಇಲ್ಲದಿರುವುದರಿಂದ ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ರನ್ವಯ ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟಿರುವುದಾಗಿ ತಿಳಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಮತ್ತು ಕೋಲಾರ ಉಪವಿಭಾಗದ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರ ಅಭಿಪ್ರಾಯದಂತೆ ಹಾಗೂ ಶಿಫಾರಸ್ಸು ಮೇರೆಗೆ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

- ಆದೇಶ ಸಂಖ್ಯೆ : ಡಿಆರ್‌ಕೆ/ಎಲ್‌ಕ್ಯೂಡಿ/ ಸಿಆರ್ - 113/2013- 14 , ದಿನಾಂಕ : 24 - 03 - 2014 . 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72 (2)( ಇ) ಅನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಎಂಡಬ್ಲ್ಯೂ /69 /ಸಿಎಲ್‌ಎಂ/2001, ದಿನಾಂಕ : 21 -11 - 2001 ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ 
ಸಿ. ಪ್ರಸಾದ್‌ರೆಡ್ಡಿ , ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಕೊಡಿಗೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ 
ನಿ., ಬಂಗಾರಪೇಟೆ ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೊಳಿಸಿ ಸಂಘಕ್ಕೆ ವಿಸ್ತೀರ್ಣಾಧಿಕಾರಿ, ಕೋಲಾರ - ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ನಿ., 
ಮುಳಬಾಗಿಲು ಶಿಬಿರ ಕಛೇರಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ - ಜವಾಬ್ದಾರಿಗಳನ್ನು 3 ತಿಂಗಳ ಒಳಗಾಗಿ 
ವಿಲೇವಾರಿ ಮಾಡಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ : 24 - 03 - 2014 ರಂದು ಹೊರಡಿಸಿದೆ. 

ಸಿ. ಪ್ರಸಾದ್‌ರೆಡ್ಡಿ 
P . R . 322 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC-10 

ಕೋಲಾರ ಜಿಲ್ಲೆ ,ಕೋಲಾರ. 
ಸಹಕಾರ ಸಂಘಗಳ ಜಂಟಿ ನಿಬಂಧಕರ ನ್ಯಾಯಾಲಯ , ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು- 18 

ದಾವಾ ಸಂಖ್ಯೆ : ಜೆಆರ್‌ಬಿ/ ಡಿಐಎಸ್/ 498 /1996 -97, ಆದೇಶ ದಿನಾಂಕ : 21 - 02 - 2014 . 
ವಾದಿ : 

ವಿರುದ್ದ 

ಪ್ರತಿವಾದಿ : 
ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ 

ಕಾರ್ಯದರ್ಶಿ , 
ಬಿಬಿಆರ್ ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ ನಿ , ಚಾಮರಾಜಪೇಟೆ, 

ನವಕರ್ನಾಟಕ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., 
ಬೆಂಗಳೂರು- 18 

ನಂ . 31/2 , 1ನೇ ಮುಖ್ಯ ರಸ್ತೆ, 5ನೇ ಕ್ರಾಸ್, ಮಾರುತಿ 

ಬಡಾವಣೆ, ಶ್ರೀರಾಮಪುರಂ, ಬೆಂಗಳೂರು- 21 
2 . ಶ್ರೀ ಶ್ರೀನಿವಾಸ, ಮೇಜರ್, ಅಧ್ಯಕ್ಷರು, 

ನವಕರ್ನಾಟಕ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., 
ನಂ . 31 /2 , 1ನೇ ಮುಖ್ಯ ರಸ್ತೆ, 5ನೇ ಕ್ರಾಸ್, ಮಾರುತಿ 
ಬಡಾವಣೆ, ಶ್ರೀರಾಮಪುರಂ, ಬೆಂಗಳೂರು- 21 
ಶ್ರೀ ಜಿ. ಪ್ರಶಾಂತ, ಮೇಜರ್‌, ಕಾರ್ಯದರ್ಶಿ 
ನವಕರ್ನಾಟಕ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., 
ನಂ . 31 /2 , 1ನೇ ಮುಖ್ಯ ರಸ್ತೆ, 5ನೇ ಕ್ರಾಸ್, ಮಾರುತಿ 
ಬಡಾವಣೆ, ಶ್ರೀರಾಮಪುರಂ , ಬೆಂಗಳೂರು- 21 


೧೩೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 


ಭಾಗ ೩ 


ವಾದಿ : 


ವಿರುದ್ಧ 


6. 


1. 


8. 


ಪ್ರತಿವಾದಿ : 
ಶ್ರೀ ಕೆ. ಮುತ್ತುರಾಜ್ , ಮೇಜರ್‌, ಉಪಾಧ್ಯಕ್ಷರು, 
ನವಕರ್ನಾಟಕ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., 
ನಂ . 31/2 , 1ನೇ ಮುಖ್ಯ ರಸ್ತೆ, 5ನೇ ಕ್ರಾಸ್ , ಮಾರುತಿ 
ಬಡಾವಣೆ, ಶ್ರೀರಾಮಪುರಂ , ಬೆಂಗಳೂರು- 21 
ಶ್ರೀ ಆರ್. ಕುಮಾರ್, ಮೇಜರ್, ನಿರ್ದೇಶಕರು, 
ನವಕರ್ನಾಟಕ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., 
ನಂ . 31/2 , 1ನೇ ಮುಖ್ಯ ರಸ್ತೆ , 5ನೇ ಕ್ರಾಸ್, ಮಾರುತಿ 
ಬಡಾವಣೆ, ಶ್ರೀರಾಮಪುರಂ , ಬೆಂಗಳೂರು-21 
ಶ್ರೀ ಬಿ. ವಿ. ಪ್ರವೀಣ್ ಕುಮಾರ್, ಮೇಜರ್, ನಿರ್ದೇಶಕರು, 
ನವಕರ್ನಾಟಕ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., 
ನಂ . 31/2, 1ನೇ ಮುಖ್ಯ ರಸ್ತೆ, 5ನೇ ಕ್ರಾಸ್ , ಮಾರುತಿ 
ಬಡಾವಣೆ, ಶ್ರೀರಾಮಪುರಂ , ಬೆಂಗಳೂರು- 21 
ಶ್ರೀ ಟಿ . ಎಂ . ನಾಗರಾಜ್ , ಮೇಜರ್ , ನಿರ್ದೇಶಕರು, 
ನವಕರ್ನಾಟಕ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., 
ನಂ . 31/2 , 1ನೇ ಮುಖ್ಯ ರಸ್ತೆ, 5ನೇ ಕ್ರಾಸ್, ಮಾರುತಿ 
ಬಡಾವಣೆ, ಶ್ರೀರಾಮಪುರಂ, ಬೆಂಗಳೂರು- 21 
ಶ್ರೀ ಹೆಚ್ .ಆರ್. ಸುರೇಶ್, ಮೇಜರ್ , ನಿರ್ದೇಶಕರು , 
ನವಕರ್ನಾಟಕ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ ., 
ನಂ . 31 /2 , 1ನೇ ಮುಖ್ಯ ರಸ್ತೆ , 5ನೇ ಕ್ರಾಸ್ , ಮಾರುತಿ 
ಬಡಾವಣೆ, ಶ್ರೀರಾಮಪುರಂ, ಬೆಂಗಳೂರು- 21 
ಶ್ರೀ ಪಿ.ಎಸ್. ಹರಿಯಣ್ಣ ಗೌಡ, ಮೇಜರ್, ನಿರ್ದೇಶಕರು, 
ನವಕರ್ನಾಟಕ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ.. 
ನಂ . 31/2 , 1ನೇ ಮುಖ್ಯ ರಸ್ತೆ, 5ನೇ ಕ್ರಾಸ್, ಮಾರುತಿ 
ಬಡಾವಣೆ, ಶ್ರೀರಾಮಪುರಂ, ಬೆಂಗಳೂರು- 21 
ಶ್ರೀ ಪಿ .ಎಸ್ . ಪಾಪಣ್ಣ , ಮೇಜರ್, ನಿರ್ದೇಶಕರು , 
ನವಕರ್ನಾಟಕ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., 
ನಂ . 31/2 , 1ನೇ ಮುಖ್ಯ ರಸ್ತೆ, 5ನೇ ಕ್ರಾಸ್ , ಮಾರುತಿ 
ಬಡಾವಣೆ, ಶ್ರೀರಾಮಪುರಂ , ಬೆಂಗಳೂರು- 21 
ಶ್ರೀಮತಿ ಟಿ.ಎಸ್. ಯಶೋಧ, ಮೇಜರ್, ನಿರ್ದೇಶಕರು, 
ನವಕರ್ನಾಟಕ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., 
ನಂ . 31/2 , 1ನೇ ಮುಖ್ಯ ರಸ್ತೆ , 5ನೇ ಕ್ರಾಸ್, ಮಾರುತಿ 
ಬಡಾವಣೆ, ಶ್ರೀರಾಮಪುರಂ, ಬೆಂಗಳೂರು- 21 
ಶ್ರೀ ವಿ . ಆನಂದ , ನಿರ್ದೇಶಕರು, 
ನವಕರ್ನಾಟಕ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., 
ನಂ . 31/2, 1ನೇ ಮುಖ್ಯ ರಸ್ತೆ, 5ನೇ ಕ್ರಾಸ್ , ಮಾರುತಿ 
ಬಡಾವಣೆ, ಶ್ರೀರಾಮಪುರಂ , ಬೆಂಗಳೂರು- 21 
ಶ್ರೀ ಸೋಮಸುಂದರ, ಮೇಜರ್, ನಿರ್ದೇಶಕರು, 
ನವಕರ್ನಾಟಕ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., 
ನಂ . 31/2 , 1ನೇ ಮುಖ್ಯ ರಸ್ತೆ, 5ನೇ ಕ್ರಾಸ್ , ಮಾರುತಿ 
ಬಡಾವಣೆ, ಶ್ರೀರಾಮಪುರಂ, ಬೆಂಗಳೂರು- 21 
ಶ್ರೀ ಹೆಚ್ . ಬಿ ಉಮೇಶ್ ( ಪೌತಿ) ಅವರ ವಾರಸುದಾರರು 
ಶ್ರೀಮತಿ ಹೆಚ್.ಎಸ್. ಹರಿಣಿ ಕೋಂ 
ಲೇಟ್ ಹೆಚ್. ಬಿ . ಉಮೇಶ್ 


11 . 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 


೧೩೦೧. 


ವಾದಿ : 


ವಿರುದ್ಧ 


ಪ್ರತಿವಾದಿ : 
ಬಿ. ಶ್ರೀ ಕೀರ್ತಿ ಕಂದಾ ಬಿನ್ ಲೇಟ್ ಹೆಚ್. ಬಿ. ಉಮೇಶ್ 

ಶ್ರೀ ಚರಣ್ ಬಿನ್ ಲೇಟ್ ಹೆಚ್. ಬಿ . ಉಮೇಶ್ 
ವಿಳಾಸ : 
ನಂ . 112, ಐ.ಸಿ.ಎಸ್. ಸಿ. ಮೈನ್ ರೋಡ್, ನಾಗರಭಾವಿ, 
ಬೆಂಗಳೂರು- 72 . 
ಶ್ರೀ ನಾರಾಯಣ ಗೌಡ, ಮೇಜರ್‌, ಬಿನ್ ಮಟ್ಟೇಗೌಡ, 
ಮಾಜಿ ಅಧ್ಯಕ್ಷರು ಹಾಗೂ ಈಗಿನ ನಿರ್ದೇಶಕರು, ಬಿಡಿ 
ಅಂಡ್ ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., ಕೆರಳಾಳುಸಂದ್ರ 
ಮಾಳಗಾಳ ಪೋಸ್ಟ್, ಕಸಬಾ ಹೋಬಳಿ , ಕನಕಪುರ 

ತಾಲ್ಲೂಕು, ಬೆಂಗಳೂರು ( ಗ್ರಾ ) ಜಿಲ್ಲೆ. 
_16. ಶ್ರೀ ಎಸ್. ಜಿ. ಚಲುವಯ್ಯ , ಮೇಜರ್‌, ಮಾಜಿ ಉಪಾಧ್ಯಕ್ಷರು, 

ಬಿಡಿ ಅಂಡ್ ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., ಸೊಂಡೇಕೊಪ್ಪ, 
ಸೊಂಡೆಕೊಪ್ಪ ಪೋಸ್ಟ್, ನೆಲಮಂಗಲ ತಾಲ್ಲೂಕು, 
ಬೆಂಗಳೂರು ( ಗ್ರಾ ) ಜಿಲ್ಲೆ. 
ಶ್ರೀ ವಿ. ಚನ್ನಪ್ಪ, ಮೇಜರ್, ( ಮೃತಪಟ್ಟಿರುತ್ತಾರೆ) ಮಾಜಿ 
ನಿರ್ದೇಶಕರು, ಬಿಡಿ ಅಂಡ್ ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., 
ನೆರಳಘಟ್ಟ, ಹಣಬೆ ಪೋಸ್ಟ್, ದೊಡ್ಡಬಳ್ಳಾಪುರ ತಾಲ್ಲೂಕು, 
ಬೆಂಗಳೂರು ( ಗ್ರಾ ) ಜಿಲ್ಲೆ. 
ಶ್ರೀ ಎ. ನರಸಿಂಹಯ್ಯ , ಮೇಜರ್, ಮಾಜಿ ನಿರ್ದೇಶಕರು, 
ಬಿಡಿ ಅಂಡ್ ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., ಗಂಟಿಗಾನಹಳ್ಳಿ 
ಪೋಸ್ಟ್, ಕುರುವೇಕೆರೆ, ದೊಡ್ಡಬಳ್ಳಾಪುರ ತಾ . ಬೆಂಗಳೂರು 
( ಗ್ರಾ ) ಜಿಲ್ಲೆ. 
ಶ್ರೀ ಎನ್ .ಎಸ್. ನರಸೇಗೌಡ, ಮೇಜರ್, ಮಾಜಿ 
ನಿರ್ದೇಶಕರು, ಬಿಡಿ ಅಂಡ್ ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., ನಂ . 
692, ಎ, 8ನೇ ಮೈನ್, 3ನೇ ಸ್ಟೇಜ್, 3ನೇ ಬ್ಲಾಕ್ , 
ಬಸವೇಶ್ವರನಗರ, ಬೆಂಗಳೂರು- 79. 
ಶ್ರೀ ಬಿ. ರಾಮಿರೆಡ್ಡಿ , ಮೇಜರ್‌, ಮಾಜಿ ವ್ಯವಸ್ಥಾಪಕ 
ನಿರ್ದೇಶಕರು , ಬಿಡಿ ಅಂಡ್ ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., ನಂ . 
124, ಎ, ಸ್ಟೋರ್, 26ನೇ ಕ್ರಾಸ್ , 6ನೇ ಬ್ಲಾಕ್ , ಜಯನಗರ, 
ಬೆಂಗಳೂರು- 20. 


ಶ್ರೀ ಕೆ. ಟಿ. ವೆಂಕಟಸ್ವಾಮಿ , ಮೇಜರ್‌, ಮಾಜಿ 
ಶಾಖಾವ್ಯವಸ್ಥಾಪಕರು ( ನಿವೃತ್ತ) ಕೇಂದ್ರ ಕಛೇರಿ, ಶಾಖೆ, ಬಿಡಿ 
ಅಂಡ್ ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., ನಂ . 1013ಇ , 
ಮೂಕಾಂಬಿಕ ಎ. ಆರ್‌. ಅವೆನ್ಯೂ , ನ್ಯೂ ತಿಪ್ಪಸಂದ್ರ, 

ಬೆಂಗಳೂರು- 75 . 
22 . ಶ್ರೀ ಎಂ . ಹೊನ್ನಲಿಂಗೇಗೌಡ, ಮೇಜರ್‌, ಮಾಜಿ ಶಾಖಾ 

ವ್ಯವಸ್ಥಾಪಕರು, ಬಿಡಿ ಅಂಡ್ ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., 
ಯಶವಂತಪುರ ಶಾಖೆ, ನಂ . 464, 10ನೇ ಇ ಮೈನ್ 

ರೋಡ್, 6ನೇ ಬ್ಲಾಕ್ , ರಾಜಾಜಿನಗರ, ಬೆಂಗಳೂರು- 10 . 
23 . ಶ್ರೀ ರಾಮಾಂಜನಪ್ಪ, ಮೇಜರ್‌, ಶಾಖಾ ಸೂಪರ್‌ವೈಸರ್, 

( ಅಂಡರ್ ಸಸ್ಪೆನ್ಸನ್ ) ಬಿಡಿ ಅಂಡ್ ಬಿಆರ್‌ಡಿಸಿಸಿ ಬ್ಯಾಂಕ್ 
ನಿ., ಯಶವಂತಪುರ ಶಾಖೆ, ನಂ . 464, 10ನೇ ಇ ಮೈನ್ 
ರೋಡ್, 6ನೇ ಬ್ಲಾಕ್ , ರಾಜಾಜಿನಗರ, ಬೆಂಗಳೂರು-10. 


೧೩೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 


ಭಾಗ ೩ 


ವಾದಿ : 


ವಿರುದ್ಧ 


24 , 


ಪ್ರತಿವಾದಿ : 
ಶ್ರೀ ರಾಮಕೃಷ್ಣ, ಮೇಜರ್‌, ಶಾಖಾ ವ್ಯವಸ್ಥಾಪಕರು , ಬಿಡಿ 
ಅಂಡ್ ಬಿಆರ್‌ಡಿಸಿಸಿ ಬ್ಯಾಂಕ್ ನಿ ., ( ಪ್ಲಾನಿಂಗ್ ಅಂಡ್ 
ಡೆವೆಲಪ್ ಮೆಂಟ್ ), ನಂ . 221, 5ನೇ ಕ್ರಾಸ್, 1ನೇ ಮೈನ್, 
1ನೇ ಹಂತ, ಕೆ. ಹೆಚ್ . ಬಿ . ಕಾಲೋನಿ, ಬಸವೇಶ್ವರನಗರ , 
ಬೆಂಗಳೂರು- 79. 
ಶ್ರೀ ರಂಗರಾಜು, ಜೂನಿಯರ್‌ ಅಸಿಸ್ಟೆಂಟ್, ಬಿಡಿ ಅಂಡ್ 
ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., ಯಶವಂತಪುರ ಶಾಖೆ, ನಂ . 
464, 10ನೇ ಮೈನ್ ರೋಡ್, 6ನೇ ಬ್ಲಾಕ್ , 
ರಾಜಾಜಿನಗರ , ಬೆಂಗಳೂರು- 10 . 
ಶ್ರೀ ಎ . ಸಿ. ಲಕ್ಷ್ಮೀಕಾಂತ, ಕ್ಯಾಶಿಯರ್, ಬಿಡಿ ಅಂಡ್ 
ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., ಯಶವಂತಪುರ ಶಾಖೆ, ನಂ . 
464 , 10ನೇ ಮೈನ್ ರೋಡ್, 6ನೇ ಬ್ಲಾಕ್ , 
ರಾಜಾಜಿನಗರ , ಬೆಂಗಳೂರು- 10 . 
ಶ್ರೀ ಹೆಚ್.ಎಲ್. ಶಿವಕುಮಾರ್‌, ಬಿನ್ ಲಕ್ಷಣಗೌಡ, 
ಜೂನಿಯರ್ ಅಸಿಸ್ಟೆಂಟ್, ಬಿಡಿ ಅಂಡ್ ಬಿಆರ್‌ಡಿಸಿಸಿ 
ಬ್ಯಾಂಕ್ ನಿ., ಕೇಂದ್ರ ಕಛೇರಿ, ನಂ . 32 , 3ನೇ ಕ್ರಾಸ್, 
ವಿಠಲ್‌ನಗರ, ಚಾಮರಾಜಪೇಟೆ, ಬೆಂಗಳೂರು- 18. 
ಶ್ರೀ ಬಿ .ಎಸ್. ಅನಂತಮೂರ್ತಿ , ಪ್ರೊ . ಶ್ರೀ ಲಕ್ಷ್ಮೀ ಸಿಲ್ಕ್ 
ವೀವಿಂಗ್ ಫ್ಯಾಕ್ಟರಿ, ಶ್ರೀರಾಮಪುರಂ , ಬೆಂಗಳೂರು. 
ಶ್ರೀ ಬಿ.ಎಸ್. ವೆಂಕಟೇಶ್, ನಂ . 45 /1, 11ನೇ ಕ್ರಾಸ್, 7ನೇ 
ಮೈನ್, ಶ್ರೀರಾಮಪುರಂ , ಬೆಂಗಳೂರು. 
ಶ್ರೀ ಎಸ್. ಜಿ. ಗುಪ್ತಾ, ಕೇರಾಫ್ ನವಕರ್ನಾಟಕ ಕ್ರೆಡಿಟ್ ಕೋ 
ಆಪರೇಟಿವ್ ಸೊಸೈಟಿ ಲಿ., ನಂ . 31 /2 , 1ನೇ ಮುಖ್ಯ ರಸ್ತೆ, 
5ನೇ ಕ್ರಾಸ್ , ಮಾರುತಿ ಬಡಾವಣೆ, ಶ್ರೀರಾಮಪುರಂ, 
ಬೆಂಗಳೂರು- 21. 


30. 


1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 103 ರೀತ್ಯಾ ಸ್ಥಿರಾಸ್ತಿಯನ್ನು ತೀರ್ಪಿಗೆ ಮುನ್ನ ಜಪ್ತಿ ಮಾಡುವ ನೋಟೀಸನ್ನು ಸ್ಥಿರೀಕರಿಸಿರುವ ಆದೇಶ. 
1. ವಾದಿ ಬ್ಯಾಂಕು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 70 ರಡಿಯಲ್ಲಿ ದಾವಾ ಅರ್ಜಿಯನ್ನು ಸಲ್ಲಿಸಿ, (1) ರಿಂದ (30 ) ಗಳಿಂದ ರೂ . 
4 ,36, 78 ,537/- ( ರೂ . ನಾಲ್ಕು ಕೋಟಿ ಮೂವತ್ತಾರು ಲಕ್ಷ ಎಪ್ಪತ್ತೆಂಟು ಸಾವಿರದ ಐನೂರ ಮೂವತ್ತೇಳು ಮಾತ್ರ) ಮೊತ್ತಕ್ಕೆ ದಾವಾ ದಿನಾಂಕದಿಂದ 
ಸಾಲಿಯಾನ ಶೇ . 22 ರಷ್ಟು ಬಡ್ಡಿ ದರದಂತೆ ಅಸಲು ಮತ್ತು ಬಡ್ಡಿ ವಸೂಲಾತಿಗಾಗಿ ಪ್ರತಿವಾದಿಗಳಿಂದ ಜಂಟಿಯಾಗಿ ಇಲ್ಲವೇ ಪ್ರತ್ಯೇಕವಾಗಿ ವಸೂಲಿ 
ಮಾಡಿಕೊಳ್ಳಲು ಆದೇಶ ಕೋರಿ ದಾವೆಯನ್ನು ಹೂಡಿರುತ್ತಾರೆ . ಈ ದಾವೆಯನ್ನು ವಿಚಾರಣೆಗೆ ತೆಗೆದುಕೊಂಡು ವಿಚಾರಣೆ ನಡೆಸಲಾಗುತ್ತಿದೆ. ಪ್ರಕರಣದ 
ವಿಚಾರಣಾ ಹಂತದಲ್ಲಿ ವಾದಿಯು ದಿನಾಂಕ : 03 - 12 - 2012 ರಂದು ಪ್ರಮಾಣ ಪತ್ರದೊಂದಿಗೆ ಕಲಂ 103 ರ ಅಡಿಯಲ್ಲಿ ಜಪ್ತಿಪೂರ್ವ ಆದೇಶ 
ಅರ್ಜಿಯನ್ನು ಸಲ್ಲಿಸಿ, ಪ್ರಕರಣದ 2ನೇ ಪ್ರತಿವಾದಿ ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು ಆದೇಶಪೂರ್ವ ಜಪ್ತಿ ಆದೇಶ ಹೊರಡಿಸಬೇಕೆಂದು ಕೋರಿರುತ್ತಾರೆ. 
2. ವಾದಿಯು ಸಲ್ಲಿಸಲಾಗಿರುವ ಕಲಂ 103 ರ ಅರ್ಜಿಯ ಜೊತೆಯಲ್ಲಿನ ಪ್ರಮಾಣ ಪತ್ರದಲ್ಲಿನ ಅಂಶಗಳನ್ನು ಪರಿಶೀಲಿಸಲಾಗಿ ಈ ದಾವಾ 
ಪ್ರಕರಣದ ಪ್ರತಿವಾದಿಗಳಿಂದ ಸಂಘಕ್ಕೆ ಆಗಿರುವ ಆರ್ಥಿಕ ನಷ್ಟಕ್ಕೆ ಈ ನ್ಯಾಯಾಲಯವು ಅಂತಿಮ ಆದೇಶ ಹೊರಡಿಸಲು ಇನ್ನು ಸಮಯಾವಕಾಶ ಬೇಕಾಗುವ 
ಹಿನ್ನೆಲೆಯಲ್ಲಿ ಹಾಗೂ ಪ್ರಕರಣದಲ್ಲಿ ವಾದಿ ಪ್ರತಿವಾದಿಗಳಿಗೆ ಸಾಕಷ್ಟು ಕಾಲಾವಕಾಶವನ್ನು ಕಲ್ಪಿಸಬೇಕಾಗಿದ್ದು , ಅಷ್ಟರಲ್ಲಿ 21ನೇ ಪ್ರತಿವಾದಿ ಹೆಸರಿನಲ್ಲಿರುವ 
ಸ್ವತ್ತನ್ನು ಪರಭಾರೆ ಮಾಡುವ ಸಾಧ್ಯತೆಗಳಿದ್ದು, ಒಂದು ವೇಳೆ ಈ ಪ್ರಕರಣದಲ್ಲಿ ವಾದಿ ಪರವಾಗಿ ಆದೇಶ ಹೊರಡಿಸಿದ್ದಾಗಿಯೂ ಆದೇಶದ ಮೊತ್ತವನ್ನು 
ವಸೂಲಿ ಮಾಡಲು ಕಷ್ಟ ಸಾಧ್ಯವಾಗುವ ಅಂಶವನ್ನು ವಾದಿ ವ್ಯಕ್ತಪಡಿಸಿರುವುದರಲ್ಲಿ ನಿಜಾಂಶವಿರುವುದನ್ನು ಪರಿಗಣಿಸಿ ಕಲಂ 103ರ ಅರ್ಜಿಯಲ್ಲಿ 
ತಿಳಿಸಿರುವಂತೆ 21ನೇ ಪ್ರತಿವಾದಿ ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು ಜಪ್ತಿ ಮಾಡುವುದು ಅವಶ್ಯಕವೆಂದು ಈ ನ್ಯಾಯಾಲಯಕ್ಕೆ ಮನವರಿಕೆಯಾಗಿರುವ ಕಾರಣ 
ದಿನಾಂಕ : 21 - 03 - 2013 ರಂದು ಕಲಂ 103ರ ಅವಕಾಶದಂತೆ ಷರತ್ತುಬದ್ದ ಆದೇಶವನ್ನು ಹೊರಡಿಸಿ, 30 ದಿವಸಗಳೊಳಗಾಗಿ ಪ್ರತಿವಾದಿ 21ನೇ ಪ್ರತಿವಾದಿ 
ಒಂದು ವೇಳೆ ಷರತ್ತುಬದ್ಧ ಜಪ್ತಿ ಪೂರ್ವ ಆದೇಶದಲ್ಲಿ ತಿಳಿಸಿರುವ ಯಾವುದೇ ಸ್ಥಿರಾಸ್ತಿಯನ್ನು/ ಸ್ಥಿರಾಸ್ತಿಯ ಭಾಗವನ್ನು ಷರತ್ತುಬದ್ಧ ಆದೇಶದಿಂದ ಮುಕ್ತ 
ಮಾಡಿಸಿಕೊಳ್ಳಲು ಇಚ್ಛಿಸಿದಲ್ಲಿ, ದಾವಾ ಅರ್ಜಿಯಲ್ಲಿನ ಕೋಂ ರೂ . 4, 36 , 78 ,537 /- ( ರೂ . ನಾಲ್ಕು ಕೋಟಿ ಮೂವತ್ತಾರು ಲಕ್ಷ ಎಪ್ಪತ್ತೆಂಟು ಸಾವಿರದ 
ಐನೂರ ಮೂವತ್ತೇಳು ಮಾತ್ರ) ಗಳಿಗೆ ವಾದಿ ಬ್ಯಾಂಕಿನ ಅಮಾನತ್ತು ಖಾತೆಗೆ ಪಾವತಿ ಮಾಡಿ, ಅಧಿಕೃತ ಚಲನ್/ ರಸೀದಿಯನ್ನು ಹಾಜರುಪಡಿಸಿ, ಷೆಡ್ಯೂಲ್ 
ಸ್ವತ್ತನ್ನು ಷರತ್ತಿನಿಂದ ಮುಕ್ತಗೊಳಿಸಬಹುದಾಗಿದೆ ಎಂದು ಷರತ್ತುಬದ್ದ ತಿಳುವಳಿಕೆ ನೋಟೀಸನ್ನು 21ನೇ ಪ್ರತಿವಾದಿಗೆ ನೀಡಲಾಗಿರುತ್ತದೆ. ಆದರೆ 21ನೇ 
ಪ್ರತಿವಾದಿ ಷರತ್ತುಬದ್ದ ತಿಳುವಳಿಕೆ ನೋಟೀಸನ್ನು ಪಡೆದುಕೊಂಡಿದ್ದು, ತಮ್ಮ ಆಕ್ಷೇಪಣೆಯನ್ನು ಸಲ್ಲಿಸಿ, ತಮ್ಮ ಆಕ್ಷೇಪಣೆಯಲ್ಲಿ ದಿನಾಂಕ : 08- 01 - 1971 
ರಂದು ಪಿತ್ರಾರ್ಜಿತ ಆಸ್ತಿಗಳನ್ನು ಭಾಗ ಮಾಡಿಕೊಂಡಿದ್ದು , ಸ್ವತ್ತಿನ ಮೇಲೆ ಈಗಾಗಲೇ ಸಿರಿಕಲ್ಟರ್ ಮತ್ತು ಫಾರ್ಮಸ್್ರ ಸೇವಾ ಸಹಕಾರ ಸಂಘದಲ್ಲಿ ದಿನಾಂಕ 
: 19 - 11- 2010 ರಂದು ಒಂದು ವರ್ಷದ ಅವಧಿಗೆ ರೂ . 50 ,000/- ಗಳ ಸಾಲ ಪಡೆದು , ಆಸ್ತಿಯನ್ನು ಆಧಾರ ಮಾಡಿರುವುದಾಗಿ ಹಾಗೂ ಅರ್ಜಿದಾರರು 
ತಮ್ಮ ಪ್ರಮಾಣ ಪತ್ರದಲ್ಲಿ ಆಸ್ತಿ ಮಾರಾಟ ಮಾಡುತ್ತಿರುವ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲವೆಂದು ಮತ್ತು ಈ ಪ್ರತಿವಾದಿಯು ದಿನಾಂಕ : 18 - 01- 2010 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 


೧೩೦೩ 


ರಂದು ಸೇರ್ಪಡೆಯಾಗಿದ್ದು ದಾವಾ ಅರ್ಜಿಗೆ ಸ್ಪಷ್ಟವಾದ ಆಕ್ಷೇಪಣೆ ಸಲ್ಲಿಸಿದ್ದು, ಮುಂದುವರೆದು ಪ್ರತಿವಾದಿ ಒಂದು ಸಂಘದಿಂದ ವಸೂಲಾಗಬೇಕಾಗಿದ್ದು, 
ಕಲಂ 64ರ ಅಡಿಯಲ್ಲಿ ಸಲ್ಲಿಸಿರುವ ವಿಚಾರಣಾ ವರದಿಯು ದೋಷಪೂರಿತವಾಗಿದೆಯೆಂದು, ಅರ್ಜಿದಾರರು , ಸಲ್ಲಿಸಿರುವ ಪ್ರಮಾಣ ಪತ್ರದಲ್ಲಿನ ಅಂಶಗಳು 
ಸುಳ್ಳಾಗಿದ್ದು, ಕೇವಲ ಕಲಂ 103ರ ಅಡಿಯಲ್ಲಿ ಸ್ಪಷ್ಟಪಡಿಸಿರುವ ಅಂಶಗಳನ್ನೇ ಪ್ರಮಾಣ ಪತ್ರದಲ್ಲಿ ಅಳವಡಿಕೆ ಮಾಡಿಕೊಂಡಲ್ಲಿ ಆದೇಶಪೂರ್ವ ಜಪ್ತಿ ಆದೇಶ 
ಮಾಡಲು ಸಾಧ್ಯವಿಲ್ಲವೆಂದು ಪ್ರತಿವಾದಿಸಿರುತ್ತಾರೆ. ಮುಂದುವರೆದು, ಷೆಡ್ಯೂಲ್ ಸ್ವತ್ತಿನ ಆಸ್ತಿಯು ಈಗಾಗಲೇ ಮಾನ್ಯ ಸಿವಿಲ್ ನ್ಯಾಯಾಲಯ , ಹಿರಿಯ 
ವಿಭಾಗ, ಬೆಂಗಳೂರು ಗ್ರಾಮಾಂತರ ನ್ಯಾಯಾಲಯದಲ್ಲಿ ದಾವಾ ಸಂಖ್ಯೆ 213 /2005 ಇತ್ಯರ್ಥಕ್ಕಾಗಿ ಬಾಕಿ ಇರುವುದಾಗಿ ಮತ್ತು ಈಗಾಗಲೇ ಪ್ರತಿವಾದಿ 15, 
17 , 19 ಮತ್ತು ಇತರೆ ಪ್ರತಿವಾದಿಗಳ ಆಸ್ತಿಗಳನ್ನು ಆದೇಶಪೂರ್ವ ಜಪ್ತಿ ಮಾಡಲಾಗಿದ್ದು , ದಾವಾ ಕೈಂಗಿಂತ ಹೆಚ್ಚಿಗೆ ಆಸ್ತಿಯನ್ನು ಜಪ್ತಿ ಮಾಡಿರುವುದರಿಂದ 
21ನೇ ಪ್ರತಿವಾದಿಯ ಆಸ್ತಿಯನ್ನು ಜಪ್ತಿ ಪೂರ್ವ ಆದೇಶ ಮಾಡುವುದು ಸಮರ್ಪಕವಲ್ಲವೆಂದು ಪ್ರತಿವಾದಿಸಿರುತ್ತಾರೆ. 
3. 21ನೇ ಪ್ರತಿವಾದಿ ಸಲ್ಲಿಸಿರುವ ದಾಖಲಾತಿಗಳನ್ನು ಪರಿಶೀಲಿಸಲಾಗಿ, ಅರ್ಜಿದಾರರು, ಸಲ್ಲಿಸಿರುವ ಅರ್ಜಿಯಲ್ಲಿ ನಮೂದಿಸಿರುವ ಸ್ವತ್ತು 21ನೇ 
ಪ್ರತಿವಾದಿಯು SCFSCS ಹೊಸಕೋಟೆ ಈ ಸಂಘಕ್ಕೆ ದಿನಾಂಕ : 20 -11- 2012 ರಂದು ರೂ . 50,000/- ಗಳಿಗೆ ಆಧಾರ ಮಾಡಿರುವುದು ಪ್ರಪತ್ರ ಸಂಖ್ಯೆ : 
15 ರಲ್ಲಿ ದೃಢಪಟ್ಟಿರುತ್ತದೆ. ಸರ್ವೆ ನಂ . 142 , ವಿಸ್ತೀರ್ಣ 2 ಎಕರೆ 20 ಗುಂಟೆ ಜಮೀನನ್ನು ದಿನಾಂಕ : 08 - 01- 1981 ರಲ್ಲಿ 21 ನೇ ಪ್ರತಿವಾದಿಗೆ ಮತ್ತು 
ಆತನ ಅಣ್ಣ ತಮ್ಮಂದಿರಿಗೆ ವಿಭಾಗವಾಗಿದ್ದು, ಸದರಿ ವಿಭಾಗ ಪತ್ರದಲ್ಲಿ 21ನೇ ಪ್ರತಿವಾದಿಗೆ ಸರ್ವೆ ನಂ . 142ರ ಪೈಕಿ 2 ಎಕರೆ 20 ಗುಂಟೆ ಜಮೀನು 
ಬಂದಿರುವುದು ವಿಭಾಗ ಪತ್ರದಿಂದ ದೃಢಪಟ್ಟಿರುತ್ತದೆ . 2ನೇ ಪ್ರತಿವಾದಿಯವರು ಅರ್ಜಿದಾರ ಬ್ಯಾಂಕು ಸಲ್ಲಿಸಿರುವ ಅರ್ಜಿಯಲ್ಲಿ ನಮೂದಿಸಿರುವ ಸ್ವತ್ತು 
ಸದರಿಯವರಿಗೆ ಸೇರಿರುವುದು ದೃಢಪಟ್ಟಿರುತ್ತದೆ. ಆದರೆ, ಈಗಾಗಲೇ 21ನೇ ಪ್ರತಿವಾದಿ SCFSCS ಹೊಸಕೋಟೆ ಈ ಸಂಘಕ್ಕೆ ರೂ . 50,000 /- ಗಳಿಗೆ 
ಆಧಾರ ಮಾಡಿರುವುದರಿಂದ ಸದರಿ ಸ್ವತ್ತನ್ನು 1ನೇ ಚಾರ್ಜ್ ಸದರಿ ಸಂಘಕ್ಕೆ ಇದ್ದು, ಇನ್ನುಳಿದ ಚಾರ್ಜನ್ನು ವಾದಿ ಬ್ಯಾಂಕಿಗೆ ಷರತ್ತುಬದ್ಧ ಆದೇಶ 
ಮಾಡುವುದು ಸೂಕ್ತವೆನಿಸುತ್ತದೆ. ಜೊತೆಗೆ, 21ನೇ ಪ್ರತಿವಾದಿ ಷರತ್ತುಬದ್ದ ಆದೇಶವನ್ನು ಪಾಲನೆ ಮಾಡಿರುವುದಿಲ್ಲ ಹಾಗೂ ಬ್ಯಾಂಕಿನಲ್ಲಿ ಹಣ ಪಾವತಿ 
ಮಾಡಿರುವ ಬಗ್ಗೆ ಅಧಿಕೃತ ಚಲನ್ /ರಸೀದಿಯನ್ನು ಈ ನ್ಯಾಯಾಲಯದಲ್ಲಿ ಹಾಜರುಪಡಿಸಿರುವುದಿಲ್ಲ. ಕಾರಣ 21ನೇ ಪ್ರತಿವಾದಿ ಈ ಷರತ್ತುಬದ್ಧ 
ಆದೇಶವನ್ನು ಪಾಲನೆ ಮಾಡುವ ಜವಾಬ್ದಾರಿಯಿಂದ ಯಾವುದೇ ರೀತಿಯಾದ ಕ್ರಮಗಳನ್ನು ಕೈಗೊಳ್ಳಲು ವಿಫಲರಾಗಿರುವುದರಿಂದ, ಈಗಾಗಲೇ ನೀಡಿರುವ 
ಷರತ್ತುಬದ್ಧ ಆದೇಶವನ್ನು ಸ್ಥಿರೀಕರಣಗೊಳಿಸುವುದು ಸೂಕ್ತ, ಸಮಂಜಸ ಮತ್ತು ನ್ಯಾಯಸಮ್ಮತವೆಂದು ಈ ನ್ಯಾಯಾಲಯವು ಮನಗಂಡು, ಈ ಕೆಳಕಂಡಂತೆ 
ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಮೇಲೆ ತಿಳಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 103 ಹಾಗೂ ಸರ್ಕಾರದ ಅಧಿಸೂಚನೆ ಸಂ . 
ಸಿಇ/139 / ಸಿಎಂಎಲ್/2010, ದಿನಾಂಕ : 17 - 02 - 2011ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಬಿ. ಸಿ. ಸತೀಶ್, ಸಹಕಾರ ಸಂಘಗಳ 
ಜಂಟಿ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಆದ ನಾನು 21ನೇ ಪ್ರತಿವಾದಿಯ ಹೆಸರಿನಲ್ಲಿರುವ ಈ ಕೆಳಗಿನ ಷೆಡ್ಯೂಲ್‌ನಲ್ಲಿ ಕಾಣಿಸಿರುವ 
ಸ್ಥಿರಾಸ್ತಿಗಳನ್ನು ಈ ಪ್ರಕರಣದ ಅಂತಿಮ ತೀರ್ಪಿಗೆ ಒಳಪಟ್ಟು ( 2ನೇ ಚಾರ್ಜ್) ಆದೇಶ ಪೂರ್ವ ಜಪ್ತಿ ಮಾಡಿ ಆದೇಶ ಹೊರಡಿಸಿರುತ್ತೇನೆ. 21ನೇ ಪ್ರತಿವಾದಿ 
ಈ ಕೆಳಗೆ ನಮೂದು ಮಾಡಿರುವ ಷೆಡ್ಯೂಲ್ ಸ್ವತ್ತನ್ನು ಪರಭಾರೆ ಮಾಡದಂತೆ ಅಥವಾ ಆಸ್ತಿಗಳ ಮೇಲೆ ಯಾವುದೇ ನ್ಯಾಯಾಲಯದ ಅನುಮತಿ ಇಲ್ಲದೆ 
ಇನ್ನು ಮುಂದೆ ಆಧಾರ, ಕ್ರಯ ಇತ್ಯಾದಿಗಳನ್ನು ಮಾಡದಂತೆ ನಿರ್ಬಂಧಿಸಿದೆ. 

ಈ ಕೆಳಗೆ ಷೆಡ್ಯೂಲ್‌ನಲ್ಲಿ ಕಾಣಿಸಿರುವ ಸ್ಥಿರಾಸ್ತಿಗಳನ್ನು ಖರೀದಿಸುವಲ್ಲಿ ಆಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಗಳಿಗೆ ಈ ಆದೇಶ ಪೂರ್ವ ಜಪ್ತಿ 
ಆದೇಶವು ಅನ್ವಯಿಸುತ್ತದೆ. 
Schedule No. 1, Property belongs to respondent No. 21 namely K . T . Venkataswamy. 

All that piece and parcel of the agricultural property bearing Sy . No. 142 , measuring 1 Acre 18 Guntas, situated at Kolathuru 
Village , Kasaba Hobli,Hosakote Taluk , Bangalore Rural District and bounded on : 

East by : Government land 
West by : Munishamappa 
North by : Kirthi 
South by : K . T. Anjanappa 
Schedule No. 2, property belongs to respondent No. 21 namely K .T . Venkataswamy. 

All that piece and parcel of the agricultural property bearing Sy. No . 142, measuring 18 Guntas , situated at Kolathuru Village , 
Kasaba Hobli, Hosakote Taluk , Bangalore Rural District and bounded on : 

East by : Government land 
West by : Munishamappa 
North by : Kirthi 
South by : K . T . Anjanappa 

ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿ ಮೊಹರು ನಿಶೆಯೊಂದಿಗೆ ಈ ದಿನ ಅಂದರೆ, ದಿನಾಂಕ : 21 -02 -2014 ರಂದು 
ಹೊರಡಿಸಿರುತ್ತೇನೆ. 

ಬಿ.ಸಿ. ಸತೀಶ್ 
P . R . 300 

ಸಹಕಾರ ಸಂಘಗಳ ಜಂಟಿ ನಿಬಂಧಕರು , 


SC-10 


ಬೆಂಗಳೂರು ಪ್ರಾಂತ, ಬೆಂಗಳೂರು. 


ವಿರುದ್ಧ 


೧೩೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 

ಭಾಗ ೩ 
ಸಹಕಾರ ಸಂಘಗಳ ಜಂಟಿ ನಿಬಂಧಕರ ನ್ಯಾಯಾಲಯ , ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು- 18 
ದಾವಾ ಸಂಖ್ಯೆ : ಜೆಆರ್‌ಬಿ / ಡಿಐಎಸ್ / 167 /1996 - 97 , ಆದೇಶ ದಿನಾಂಕ : 21 - 02 - 2014, 
ವಾದಿ : 

ಪ್ರತಿವಾದಿ : 
ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ 

ಕಾರ್ಯದರ್ಶಿ , 
ಬಿಬಿಆರ್ ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ ನಿ, ಚಾಮರಾಜಪೇಟೆ, ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ . 
ಬೆಂಗಳೂರು- 18 

56 , ಸುಬ್ಬರಾಮಚೆಟ್ಟಿ ರಸ್ತೆ, ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ, 
ಬೆಂಗಳೂರು- 04 
ಡಾ | ಹೆಚ್. ಪಿ . ಶಾಂತಕುಮಾರ್ 
ಬಿನ್ ಹೆಚ್ .ಕೆ. ಪುಟ್ಟಸ್ವಾಮಿ ಗೌಡ, 
ಅಧ್ಯಕ್ಷರು, 
ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ . 
56, ಸುಬ್ಬರಾಮಚೆಟ್ಟಿ ರಸ್ತೆ , ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ, 
ಬೆಂಗಳೂರು- 04 
ಶ್ರೀ ಸುರೇಶ್ ಬಿನ್ ಶ್ರೀ ರಘು, 
ಕಾರ್ಯದರ್ಶಿ , 
ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ . 
56, ಸುಬ್ಬರಾಮಚೆಟ್ಟಿ ರಸ್ತೆ, ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ, 
ಬೆಂಗಳೂರು- 04 . 
ಶ್ರೀ ಅಜಿತ್ ಎಸ್. ಚಡಗರ್‌ ಬಿನ್ ಸತ್ಯರಾಜ್ ಚಡಗರ್ , 
ನಿರ್ದೇಶಕರು, ಕಾರ್ಯದರ್ಶಿ , 
ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ . 
56, ಸುಬ್ಬರಾಮಚೆಟ್ಟಿ ರಸ್ತೆ, ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ, 
ಬೆಂಗಳೂರು- 04 
ಶ್ರೀ ಬಿ . ಜೆ . ಸುರೇಶ್ ಬಿನ್ ಲೇಟ್ ಜವರೇಗೌಡ, 
ನಿರ್ದೇಶಕರು, 
ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ . 
56, ಸುಬ್ಬರಾಮಚೆಟ್ಟಿ ರಸ್ತೆ, ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ, 
ಬೆಂಗಳೂರು- 04 
ಶ್ರೀಮತಿ ಕೆ. ವಿ . ಉಷಾ, ಕೋಂ ಹೆಚ್ . ಪಿ . ಶಾಂತಕುಮಾರ್ , 
ನಿರ್ದೇಶಕರು, 
ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ . 
56, ಸುಬ್ಬರಾಮಚೆಟ್ಟಿ ರಸ್ತೆ , ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ, 
ಬೆಂಗಳೂರು- 04 
ಶ್ರೀಮತಿ ಸಾವಿತ್ರಮ್ಮ , ಕೋಂ ಲೇಟ್ ಕೆ. ವೀರಯ್ಯ , 
ನಿರ್ದೇಶಕರು, ಕಾರ್ಯದರ್ಶಿ, 
ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ . 
56, ಸುಬ್ಬರಾಮಚೆಟ್ಟಿ ರಸ್ತೆ , ನೆಟ್ಟಕಲ್ಲಪ್ಪ ವೃತ್ತ , ಬಸವನಗುಡಿ , 
ಬೆಂಗಳೂರು- 04 
ಶ್ರೀ ದೇವಾನಂದ ಪೈ , ಕೆ. ಬಿನ್ ಗೋಪಾಲ ರಾವ್ ಕೆ., 
ನಿರ್ದೇಶಕರು, ಕಾರ್ಯದರ್ಶಿ , 
ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ . 
56 , ಸುಬ್ಬರಾಮಚೆಟ್ಟಿ ರಸ್ತೆ , ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ, 
ಬೆಂಗಳೂರು- 04 
ಶ್ರೀ ಉಲ್ಲಾಸ್ ಎಸ್. ಚಡಗರ್‌ ಬಿನ್ ಸತ್ಯರಾಜ್ ಚಡಗರ್‌, 
ನಿರ್ದೇಶಕರು, ಕಾರ್ಯದರ್ಶಿ , 
ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ . 
56 , ಸುಬ್ಬರಾಮಚೆಟ್ಟಿ ರಸ್ತೆ, ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ, 
ಬೆಂಗಳೂರು- 04 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 


೧೩೦೫ 


ವಾದಿ : 


ವಿರುದ್ಧ 


ಪ್ರತಿವಾದಿ : 


ಶ್ರೀ ನರಸಿಂಹಯ್ಯ , ಬಿನ್ ಗಂಗಣ್ಣ, 
ನಿರ್ದೇಶಕರು, ಕಾರ್ಯದರ್ಶಿ , 
ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ . 
56, ಸುಬ್ಬರಾಮಚೆಟ್ಟಿ ರಸ್ತೆ, ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ, 
ಬೆಂಗಳೂರು- 04 
ಶ್ರೀಮತಿ ಹನುಮಕ್ಕ, ಕೋಂ ನರಸಿಂಹಯ್ಯ , 
ನಿರ್ದೇಶಕರು, ಕಾರ್ಯದರ್ಶಿ , 
ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ . 
56, ಸುಬ್ಬರಾಮಚೆಟ್ಟಿ ರಸ್ತೆ, ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ, 
ಬೆಂಗಳೂರು- 04 
ಶ್ರೀ ವಿ.ಎಸ್ . ನಾಯ್ಕ ಬಿನ್ ಹರಿಹರ ನಾಯ್ಕ , 
ನಿರ್ದೇಶಕರು, ಕಾರ್ಯದರ್ಶಿ , 
ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ . 
56, ಸುಬ್ಬರಾಮಚೆಟ್ಟಿ ರಸ್ತೆ, ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ, 
ಬೆಂಗಳೂರು- 04 
ಶ್ರೀ ಕೆ. ಜನಾರ್ಧನ ಬಿನ್ ಲೇಟ್ ಕೃಷ್ಣಪ್ಪ, 
ನಿರ್ದೇಶಕರು , ಕಾರ್ಯದರ್ಶಿ , 
ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ . 
56, ಸುಬ್ಬರಾಮಚೆಟ್ಟಿ ರಸ್ತೆ, ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ, 
ಬೆಂಗಳೂರು- 04 
ಶ್ರೀ ಯು . ಸದಾಶಿವಶೆಟ್ಟಿ ಬಿನ್ ಯು . ಸುಬ್ಬಣ್ಣ ಶೆಟ್ಟಿ, 
ನಿರ್ದೇಶಕರು, ಕಾರ್ಯದರ್ಶಿ , 
ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ . 
56, ಸುಬ್ಬರಾಮಚೆಟ್ಟಿ ರಸ್ತೆ, ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ, 
ಬೆಂಗಳೂರು- 04 
ಶ್ರೀ ನಾರಾಯಣ ಗೌಡ, ಮೇಜರ್‌, ಬಿನ್ ಪುಟ್ಟೇಗೌಡ, ಮಾಜಿ 
ಅಧ್ಯಕ್ಷರು ಹಾಗೂ ಈಗಿನ ನಿರ್ದೇಶಕರು , 
ಬಿಡಿ ಅಂಡ್ ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., ಕೆರಳಾಳುಸಂದ್ರ, 
ಮಾಳಗಾಳ ಪೋಸ್ಟ್, ಕಸಬಾ ಹೋಬಳಿ, ಕನಕಪುರ 
ತಾಲ್ಲೂಕು, ಬೆಂಗಳೂರು ( ಗ್ರಾ ) ಜಿಲ್ಲೆ. 
ಶ್ರೀ ಎಸ್. ಜಿ. ಚಲುವಯ್ಯ , ಮೇಜರ್, 
ಮಾಜಿ ಉಪಾಧ್ಯಕ್ಷರು , 
ಬಿಡಿ ಅಂಡ್ ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., ಸೊಂಡೇಕೊಪ್ಪ, 
ಸೊಂಡೆಕೊಪ್ಪ ಪೋಸ್ಟ್, ನೆಲಮಂಗಲ ತಾಲ್ಲೂಕು, 
ಬೆಂಗಳೂರು ( ಗ್ರಾ ) ಜಿಲ್ಲೆ. 
ಶ್ರೀ ವಿ. ಚನ್ನಪ್ಪ, ಮೇಜರ್‌, ( ಮೃತಪಟ್ಟಿರುತ್ತಾರೆ) 
ಮಾಜಿ ನಿರ್ದೇಶಕರು, 
ಬಿಡಿ ಅಂಡ್ ಬಿಆರ್‌ಡಿಸಿಸಿ ಬ್ಯಾಂಕ್ ನಿ ., ನೆರಳಘಟ್ಟ, ಹಣಬೆ 
ಪೋಸ್ಟ್, ದೊಡ್ಡಬಳ್ಳಾಪುರ ತಾಲ್ಲೂಕು, ಬೆಂಗಳೂರು ( ಗ್ರಾ ) 
ಜಿಲ್ಲೆ . 
ಶ್ರೀ ಎ . ನರಸಿಂಹಯ್ಯ , ಮೇಜರ್, 
ಮಾಜಿ ನಿರ್ದೇಶಕರು, 
ಬಿಡಿ ಅಂಡ್ ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., ಗಂಟಿಗಾನಹಳ್ಳಿ 
ಪೋಸ್ಟ್, ಕುರುವೇಕೆರೆ, ದೊಡ್ಡಬಳ್ಳಾಪುರ ತಾಲ್ಲೂಕು, 
ಬೆಂಗಳೂರು ( ಗ್ರಾ ) ಜಿಲ್ಲೆ. 


15 . 


೧೩೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 


ಭಾಗ ೩ 


ವಾದಿ : 


ವಿರುದ್ಧ 
19 . 


22 . 


ಪ್ರತಿವಾದಿ : 
ಶ್ರೀ ಎನ್ .ಎಸ್ . ನರಸೇಗೌಡ, ಮೇಜರ್ , 
ಮಾಜಿ ನಿರ್ದೇಶಕರು , 
ಬಿಡಿ ಅಂಡ್ ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., ನಂ . 692 , ಎ , 8ನೇ 
ಮೈನ್, 3ನೇ ಸ್ಟೇಜ್, 3ನೇ ಬ್ಲಾಕ್ , ಬಸವೇಶ್ವರನಗರ , 
ಬೆಂಗಳೂರು- 79 . 
ಶ್ರೀ ಬಿ. ರಾಮಿರೆಡ್ಡಿ, ಮೇಜರ್ , 
ಮಾಜಿ ವ್ಯವಸ್ಥಾಪಕ ನಿರ್ದೇಶಕರು, 
ಬಿಡಿ ಅಂಡ್ ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., ನಂ . 124 , ಎ , 
ಫ್ಲೋರ್, 26ನೇ ಕ್ರಾಸ್, 6ನೇ ಬ್ಲಾಕ್ , ಜಯನಗರ, 
ಬೆಂಗಳೂರು- 20. 
ಶ್ರೀ ಕೆ. ಟಿ. ವೆಂಕಟಸ್ವಾಮಿ , ಮೇಜರ್, 
ಮಾಜಿ ಶಾಖಾವ್ಯವಸ್ಥಾಪಕರು (ನಿವೃತ್ತ), ಕೇಂದ್ರ ಕಛೇರಿ ಶಾಖೆ , 
ಬಿಡಿ ಅಂಡ್ ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., ನಂ . 1013 , ಇ , 
ಮೂಕಾಂಬಿಕ ಎ. ಆರ್‌.ಅವೆನ್ಯೂ , ನ್ಯೂ ತಿಪ್ಪಸಂದ್ರ, 
ಬೆಂಗಳೂರು- 75 , 
ಶ್ರೀ ಎಂ . ನಾಗರಾಜ ( ಅಂಡರ್ ಸಸ್ಪೆನ್ಸನ್), ಶಾಖಾ 
ವ್ಯವಸ್ಥಾಪಕರು, ಕೇಂದ್ರ ಕಛೇರಿ, ಬಿಡಿ ಅಂಡ್ ಬಿಆರ್‌ಡಿಸಿಸಿ 
ಬ್ಯಾಂಕ್ ನಿ., ದಿಡ್ಡಿಬಾಗಿಲು, ಮರಾಠ ಸ್ಪೀಟ್, ತ್ಯಾಗರಾಜ 
ರೋಡ್, ಆನೇಕಲ್ ಟೌನ್, ಬೆಂಗಳೂರು ( ಗ್ರಾ ) ಜಿಲ್ಲೆ . 
ಶ್ರೀ ಹೆಚ್. ಜೆ. ರಂಗಪ್ಪ, ( ಅಂಡರ್ ಸಸ್ಪೆನ್ನನ್ ), ಸೂಪರ್ 
ವೈಸರ್, ಕೇಂದ್ರ ಕಛೇರಿ, ಬಿಡಿ ಅಂಡ್ ಬಿಆರ್‌ಡಿಸಿಸಿ ಬ್ಯಾಂಕ್ 
ನಿ., ನಂ . 213 , 1ನೇ ಕ್ರಾಸ್, ರೆಂಕೋ ಲೇಔಟ್ , 
ವಿಜಯನಗರ , ಬೆಂಗಳೂರು- 40. 
ಶ್ರೀ ರಾಮಕೃಷ್ಣ, ಮೇಜರ್, ( ಅಂಡರ್ ಸಸ್ಪೆನ್ಸನ್), ಶಾಖಾ 
ವ್ಯವಸ್ಥಾಪಕರು, ಕೇಂದ್ರ ಕಛೇರಿ, ಬಿಡಿ ಅಂಡ್ ಬಿಆರ್‌ಡಿಸಿಸಿ 
ಬ್ಯಾಂಕ್ ನಿ., ( ಪ್ಲಾನಿಂಗ್ ಅಂಡ್ ಡೆವೆಲಪ್ಮೆಂಟ್ ಶಾಖೆ) 
ನಂ . 221, 5ನೇ ಕ್ರಾಸ್, 1ನೇ ಮೈನ್, 1ನೇ ಹಂತ, 
ಕೆ.ಹೆಚ್.ಬಿ. ಕಾಲೋನಿ, ಬಸವೇಶ್ವರನಗರ, ಬೆಂಗಳೂರು- 79 . 
ಶ್ರೀ ಹೆಚ್. ಬಿ . ಉಮೇಶ್, ( ಪೌತಿ) ಅವರ ವಾರಸುದಾರರು 
ಶ್ರೀಮತಿ ಹೆಚ್ .ಎಸ್ . ಹರಿಣಿ ಕೋಂ ಲೇಟ್ 
ಹೆಚ್ . ಬಿ . ಉಮೇಶ್ 
ಶ್ರೀ ಕೀರ್ತಿ ಕಂದಾ ಬಿನ್ ಲೇಟ್ ಹೆಚ್. ಬಿ. ಉಮೇಶ್ 


23. 


24 . 


ಶ್ರೀ ಚರಣ್ ಬಿನ್ ಲೇಟ್ ಹೆಚ್. ಬಿ . ಉಮೇಶ್ 


ವಿಳಾಸ : 
ನಂ . 112 , ಐ. ಸಿ.ಎಸ್.ಸಿ. ಮೈನ್ ರೋಡ್, ನಾಗರಭಾವಿ, 
ಬೆಂಗಳೂರು- 72 . 
ಶ್ರೀ ಬಿ . ಮೃತ್ಯುಂಜಯ , ( ಅಂಡರ್ ಸಸ್ಪೆನ್ಸನ್), ಸೀನಿಯರ್ 
ಅಸಿಸ್ಟೆಂಟ್, ಬಿಡಿ ಅಂಡ್ ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., 
( ಪ್ಲಾನಿಂಗ್ ಅಂಡ್ ಡೆವೆಲಪ್ ಮೆಂಟ್ ಶಾಖೆ) ನಂ . 1087, 
15ನೇ ಬಿ ಕ್ರಾಸ್, 2ನೇ ಹಂತ, ಯಲಹಂಕ ನ್ಯೂ ಟೌನ್, 

ಬೆಂಗಳೂರು- 64 
1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 103 ರೀತ್ಯಾ ಸ್ಥಿರಾಸ್ತಿಯನ್ನು ತೀರ್ಪಿಗೆ ಮುನ್ನ ಜಪ್ತಿ ಮಾಡುವ ನೋಟೀಸನ್ನು ಸ್ಥಿರೀಕರಿಸಿರುವ ಆದೇಶ. 

ವಾದಿ ಬ್ಯಾಂಕು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 70 ರಡಿಯಲ್ಲಿ ದಾವಾ ಅರ್ಜಿಯನ್ನು ಸಲ್ಲಿಸಿ, (1) ರಿಂದ ( 26) ಗಳಿಂದ ರೂ . 
4 ,39 ,26, 119 / - ( ರೂ . ನಾಲ್ಕು ಕೋಟಿ ಮೂವತ್ತೊಂಬತ್ತು ಲಕ್ಷ ಇಪ್ಪತ್ತಾರು ಸಾವಿರದ ನೂರ ಹತ್ತೊಂಬತ್ತು ಮಾತ್ರ) ಮೊತ್ತಕ್ಕೆ ದಿನಾಂಕ : 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 


೧೩೦೭ 


24 - 05 - 1996 ರಿಂದ ಸಾಲಿಯಾನ ಶೇ . 22 ರಷ್ಟು ಬಡ್ಡಿ ದರದಂತೆ ಅಸಲು ಮತ್ತು ಬಡ್ಡಿ ವಸೂಲಾತಿಗಾಗಿ ಪ್ರತಿವಾದಿಗಳಿಂದ ಜಂಟಿಯಾಗಿ ಇಲ್ಲವೇ 
ಪ್ರತ್ಯೇಕವಾಗಿ ವಸೂಲಿ ಮಾಡಿಕೊಳ್ಳಲು ಆದೇಶ ಕೋರಿ ದಾವೆಯನ್ನು ಹೂಡಿರುತ್ತಾರೆ. ಈ ದಾವೆಯನ್ನು ವಿಚಾರಣೆಗೆ ತೆಗೆದುಕೊಂಡು ವಿಚಾರಣೆ 
ನಡೆಸಲಾಗುತ್ತಿದೆ . ಪ್ರಕರಣದ ವಿಚಾರಣಾ ಹಂತದಲ್ಲಿ ವಾದಿಯು ದಿನಾಂಕ : 03 -12 - 2012 ರಂದು ಪ್ರಮಾಣ ಪತ್ರದೊಂದಿಗೆ ಕಲಂ 103 ರ ಅಡಿಯಲ್ಲಿ 
ಜಪ್ತಿಪೂರ್ವ ಆದೇಶ ಅರ್ಜಿಯನ್ನು ಸಲ್ಲಿಸಿ, ಪ್ರಕರಣದ 21ನೇ ಪ್ರತಿವಾದಿ ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು ಆದೇಶಪೂರ್ವ ಜಪ್ತಿ ಆದೇಶ ಹೊರಡಿಸಬೇಕೆಂದು 
ಕೋರಿರುತ್ತಾರೆ . 
2. ವಾದಿಯು ಸಲ್ಲಿಸಲಾಗಿರುವ ಕಲಂ 103 ರ ಅರ್ಜಿಯ ಜೊತೆಯಲ್ಲಿನ ಪ್ರಮಾಣ ಪತ್ರದಲ್ಲಿನ ಅಂಶಗಳನ್ನು ಪರಿಶೀಲಿಸಲಾಗಿ ಈ ದಾವಾ 
ಪ್ರಕರಣದ ಪ್ರತಿವಾದಿಗಳಿಂದ ಸಂಘಕ್ಕೆ ಆಗಿರುವ ಆರ್ಥಿಕ ನಷ್ಟಕ್ಕೆ ಈ ನ್ಯಾಯಾಲಯವು ಅಂತಿಮ ಆದೇಶ ಹೊರಡಿಸಲು ಇನ್ನು ಸಮಯಾವಕಾಶ ಬೇಕಾಗುವ 
ಹಿನ್ನೆಲೆಯಲ್ಲಿ ಹಾಗೂ ಪ್ರಕರಣದಲ್ಲಿ ವಾದಿ ಪ್ರತಿವಾದಿಗಳಿಗೆ ಸಾಕಷ್ಟು ಕಾಲಾವಕಾಶವನ್ನು ಕಲ್ಪಿಸಬೇಕಾಗಿದ್ದು, ಅಷ್ಟರಲ್ಲಿ 21ನೇ ಪ್ರತಿವಾದಿ ಹೆಸರಿನಲ್ಲಿರುವ 
ಸ್ವತ್ತನ್ನು ಪರಭಾರೆ ಮಾಡುವ ಸಾಧ್ಯತೆಗಳಿದ್ದು, ಒಂದು ವೇಳೆ ಈ ಪ್ರಕರಣದಲ್ಲಿ ವಾದಿ ಪರವಾಗಿ ಆದೇಶ ಹೊರಡಿಸಿದ್ದಾಗಿಯೂ ಆದೇಶದ ಮೊತ್ತವನ್ನು 
ವಸೂಲಿ ಮಾಡಲು ಕಷ್ಟ ಸಾಧ್ಯವಾಗುವ ಅಂಶವನ್ನು ವಾದಿ ವ್ಯಕ್ತಪಡಿಸಿರುವುದರಲ್ಲಿ ನಿಜಾಂಶವಿರುವುದನ್ನು ಪರಿಗಣಿಸಿ ಕಲಂ 103 ರ ಅರ್ಜಿಯಲ್ಲಿ 
ತಿಳಿಸಿರುವಂತೆ 21ನೇ ಪ್ರತಿವಾದಿ ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು ಜಪ್ತಿ ಮಾಡುವುದು ಅವಶ್ಯಕವೆಂದು ಈ ನ್ಯಾಯಾಲಯಕ್ಕೆ ಮನವರಿಕೆಯಾಗಿರುವ ಕಾರಣ 
ದಿನಾಂಕ : 21 - 03 - 2013 ರಂದು ಕಲಂ 103ರ ಅವಕಾಶದಂತೆ ಷರತ್ತುಬದ್ದ ಆದೇಶವನ್ನು ಹೊರಡಿಸಿ, 30 ದಿವಸಗಳೊಳಗಾಗಿ ಪ್ರತಿವಾದಿ 21ನೇ ಪ್ರತಿವಾದಿ 
ಒಂದು ವೇಳೆ ಷರತ್ತುಬದ್ಧ ಜಪ್ತಿ ಪೂರ್ವ ಆದೇಶದಲ್ಲಿ ತಿಳಿಸಿರುವ ಯಾವುದೇ ಸ್ಥಿರಾಸ್ತಿಯನ್ನು /ಸ್ಥಿರಾಸ್ತಿಯ ಭಾಗವನ್ನು ಷರತ್ತುಬದ್ದ ಆದೇಶದಿಂದ ಮುಕ್ತ 
ಮಾಡಿಸಿಕೊಳ್ಳಲು ಇಚ್ಚಿಸಿದಲ್ಲಿ, ದಾವಾ ಅರ್ಜಿಯಲ್ಲಿನ ಕೈ೦ ರೂ . 4,39,26, 119 /- ( ರೂ . ನಾಲ್ಕು ಕೋಟಿಮೂವತ್ತೊಂಬತ್ತು ಲಕ್ಷ ಇಪ್ಪತ್ತಾರು ಸಾವಿರದ 
ನೂರ ಹತ್ತೊಂಬತ್ತು ಮಾತ್ರ) ಗಳಿಗೆ ವಾದಿ ಬ್ಯಾಂಕಿನ ಅಮಾನತ್ತು ಖಾತೆಗೆ ಪಾವತಿ ಮಾಡಿ, ಅಧಿಕೃತ ಚಲನ್/ ರಸೀದಿಯನ್ನು ಹಾಜರುಪಡಿಸಿ, ಷೆಡ್ಯೂಲ್ 
ಸ್ವತ್ತನ್ನು ಷರತ್ತಿನಿಂದ ಮುಕ್ತಗೊಳಿಸಬಹುದಾಗಿದೆ ಎಂದು ಷರತ್ತುಬದ್ಧ ತಿಳುವಳಿಕೆ ನೋಟೀಸನ್ನು 21ನೇ ಪ್ರತಿವಾದಿಗೆ ನೀಡಲಾಗಿರುತ್ತದೆ. ಆದರೆ 21ನೇ 
ಪ್ರತಿವಾದಿ ಷರತ್ತುಬದ್ಧ ತಿಳುವಳಿಕೆ ನೋಟೀಸನ್ನು ಪಡೆದುಕೊಂಡಿದ್ದು , ತಮ್ಮ ಆಕ್ಷೇಪಣೆಯನ್ನು ಸಲ್ಲಿಸಿ, ತಮ್ಮ ಆಕ್ಷೇಪಣೆಯಲ್ಲಿ ದಿನಾಂಕ : 08 - 01 -1971 
ರಂದು ಪಿತ್ರಾರ್ಜಿತ ಆಸ್ತಿಗಳನ್ನು ಭಾಗ ಮಾಡಿಕೊಂಡಿದ್ದು , ಸ್ವತ್ತಿನ ಮೇಲೆ ಈಗಾಗಲೇ ಸಿರಿಕಲ್ಟರ್ ಮತ್ತು ಫಾರ್ಮಸ್್ರ ಸೇವಾ ಸಹಕಾರ ಸಂಘದಲ್ಲಿ ದಿನಾಂಕ 
: 19 - 11 - 2010 ರಂದು ಒಂದು ವರ್ಷದ ಅವಧಿಗೆ ರೂ . 50,000/ - ಗಳ ಸಾಲ ಪಡೆದು, ಆಸ್ತಿಯನ್ನು ಆಧಾರ ಮಾಡಿರುವುದಾಗಿ ಹಾಗೂ ಅರ್ಜಿದಾರರು 
ತಮ್ಮ ಪ್ರಮಾಣ ಪತ್ರದಲ್ಲಿ ಆಸ್ತಿ ಮಾರಾಟ ಮಾಡುತ್ತಿರುವ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲವೆಂದು ಮತ್ತು ಈ ಪ್ರತಿವಾದಿಯು ದಿನಾಂಕ : 18 -01 - 2010 
ರಂದು ಸೇರ್ಪಡೆಯಾಗಿದ್ದು ದಾವಾ ಅರ್ಜಿಗೆ ಸ್ಪಷ್ಟವಾದ ಆಕ್ಷೇಪಣೆ ಸಲ್ಲಿಸಿದ್ದು, ಮುಂದುವರೆದು ಪ್ರತಿವಾದಿ ಒಂದು ಸಂಘದಿಂದ ವಸೂಲಾಗಬೇಕಾಗಿದ್ದು, 
ಕಲಂ 64ರ ಅಡಿಯಲ್ಲಿ ಸಲ್ಲಿಸಿರುವ ವಿಚಾರಣಾ ವರದಿಯು ದೋಷಪೂರಿತವಾಗಿದೆಯೆಂದು , ಅರ್ಜಿದಾರರು, ಸಲ್ಲಿಸಿರುವ ಪ್ರಮಾಣ ಪತ್ರದಲ್ಲಿನ ಅಂಶಗಳು 
ಸುಳ್ಳಾಗಿದ್ದು, ಕೇವಲ ಕಲಂ 103ರ ಅಡಿಯಲ್ಲಿ ಸ್ಪಷ್ಟಪಡಿಸಿರುವ ಅಂಶಗಳನ್ನೇ ಪ್ರಮಾಣ ಪತ್ರದಲ್ಲಿ ಅಳವಡಿಕೆ ಮಾಡಿಕೊಂಡಲ್ಲಿ ಆದೇಶಪೂರ್ವ ಜಪ್ತಿ ಆದೇಶ 
ಮಾಡಲು ಸಾಧ್ಯವಿಲ್ಲವೆಂದು ಪ್ರತಿಪಾದಿಸಿರುತ್ತಾರೆ. ಮುಂದುವರೆದು, ಷೆಡ್ಯೂಲ್ ಸ್ವತ್ತಿನ ಆಸ್ತಿಯು ಈಗಾಗಲೇ ಮಾನ್ಯ ಸಿವಿಲ್ ನ್ಯಾಯಾಲಯ , ಹಿರಿಯ 
ವಿಭಾಗ, ಬೆಂಗಳೂರು ಗ್ರಾಮಾಂತರ ನ್ಯಾಯಾಲಯದಲ್ಲಿ ದಾವಾ ಸಂಖ್ಯೆ 213 /2005 ಇತ್ಯರ್ಥಕ್ಕಾಗಿ ಬಾಕಿ ಇರುವುದಾಗಿ ಮತ್ತು ಈಗಾಗಲೇ ಪ್ರತಿವಾದಿ 15, 
17 , 19 ಮತ್ತು ಇತರೆ ಪ್ರತಿವಾದಿಗಳ ಆಸ್ತಿಗಳನ್ನು ಆದೇಶಪೂರ್ವ ಜಪ್ತಿ ಮಾಡಲಾಗಿದ್ದು, ದಾವಾ ಕೈಂಗಿಂತ ಹೆಚ್ಚಿಗೆ ಆಸ್ತಿಯನ್ನು ಜಪ್ತಿ ಮಾಡಿರುವುದರಿಂದ 
21ನೇ ಪ್ರತಿವಾದಿಯ ಆಸ್ತಿಯನ್ನು ಜಫಿ ಪೂರ್ವ ಆದೇಶ ಮಾಡುವುದು ಸಮರ್ಪಕವಲ್ಲವೆಂದು ಪ್ರತಿಪಾದಿಸಿರುತ್ತಾರೆ. 
3. 21ನೇ ಪ್ರತಿವಾದಿ ಸಲ್ಲಿಸಿರುವ ದಾಖಲಾತಿಗಳನ್ನು ಪರಿಶೀಲಿಸಲಾಗಿ, ಅರ್ಜಿದಾರರು, ಸಲ್ಲಿಸಿರುವ ಅರ್ಜಿಯಲ್ಲಿ ನಮೂದಿಸಿರುವ ಸ್ವತ್ತು 
21ನೇ ಪ್ರತಿವಾದಿಯು SCFSCS ಹೊಸಕೋಟೆ ಈ ಸಂಘಕ್ಕೆ ದಿನಾಂಕ : 20 -11 - 2012 ರಂದು ರೂ . 50,000/ - ಗಳಿಗೆ ಆಧಾರ ಮಾಡಿರುವುದು ಪ್ರಪತ್ರ 
ಸಂಖ್ಯೆ : 15 ರಲ್ಲಿ ದೃಢಪಟ್ಟಿರುತ್ತದೆ. ಸರ್ವೆ ನಂ . 142, ವಿಸ್ತೀರ್ಣ 2 ಎಕರೆ 20 ಗುಂಟೆ ಜಮೀನನ್ನು ದಿನಾಂಕ : 08 -01 -1981 ರಲ್ಲಿ 21 ನೇ ಪ್ರತಿವಾದಿಗೆ 
ಮತ್ತು ಆತನ ಅಣ್ಣ ತಮ್ಮಂದಿರಿಗೆ ವಿಭಾಗವಾಗಿದ್ದು, ಸದರಿ ವಿಭಾಗ ಪತ್ರದಲ್ಲಿ 21ನೇ ಪ್ರತಿವಾದಿಗೆ ಸರ್ವೆ ನಂ . 142ರ ಪೈಕಿ 2 ಎಕರೆ 20 ಗುಂಟೆ ಜಮೀನು 
ಬಂದಿರುವುದು ವಿಭಾಗ ಪತ್ರದಿಂದ ದೃಢಪಟ್ಟಿರುತ್ತದೆ. 21ನೇ ಪ್ರತಿವಾದಿಯವರು ಅರ್ಜಿದಾರ ಬ್ಯಾಂಕು ಸಲ್ಲಿಸಿರುವ ಅರ್ಜಿಯಲ್ಲಿ ನಮೂದಿಸಿರುವ ಸ್ವತ್ತು 
ಸದರಿಯವರಿಗೆ ಸೇರಿರುವುದು ದೃಢಪಟ್ಟಿರುತ್ತದೆ. ಆದರೆ, ಈಗಾಗಲೇ 21ನೇ ಪ್ರತಿವಾದಿ SCFSCS ಹೊಸಕೋಟೆ ಈ ಸಂಘಕ್ಕೆ ರೂ . 50,000/- ಗಳಿಗೆ 
ಆಧಾರ ಮಾಡಿರುವುದರಿಂದ ಸದರಿ ಸ್ವತ್ತನ್ನು 1ನೇ ಚಾರ್ಜ್ ಸದರಿ ಸಂಘಕ್ಕೆ ಇದ್ದು, ಇನ್ನುಳಿದ ಚಾರ್ಜನ್ನು ವಾದಿ ಬ್ಯಾಂಕಿಗೆ ಷರತ್ತುಬದ್ಧ ಆದೇಶ 
ಮಾಡುವುದು ಸೂಕ್ತವೆನಿಸುತ್ತದೆ. ಜೊತೆಗೆ, 21ನೇ ಪ್ರತಿವಾದಿ ಷರತ್ತುಬದ್ದ ಆದೇಶವನ್ನು ಪಾಲನೆ ಮಾಡಿರುವುದಿಲ್ಲ ಹಾಗೂ ಬ್ಯಾಂಕಿನಲ್ಲಿ ಹಣ ಪಾವತಿ 
ಮಾಡಿರುವ ಬಗ್ಗೆ ಅಧಿಕೃತ ಚಲನ್ /ರಸೀದಿಯನ್ನು ಈ ನ್ಯಾಯಾಲಯದಲ್ಲಿ ಹಾಜರುಪಡಿಸಿರುವುದಿಲ್ಲ. ಕಾರಣ 21ನೇ ಪ್ರತಿವಾದಿ ಈ ಷರತ್ತುಬದ್ಧ 
ಆದೇಶವನ್ನು ಪಾಲನೆ ಮಾಡುವ ಜವಾಬ್ದಾರಿಯಿಂದ ಯಾವುದೇ ರೀತಿಯಾದ ಕ್ರಮಗಳನ್ನು ಕೈಗೊಳ್ಳಲು ವಿಫಲರಾಗಿರುವುದರಿಂದ, ಈಗಾಗಲೇ ನೀಡಿರುವ 
ಷರತ್ತುಬದ್ದ ಆದೇಶವನ್ನು ಸ್ಥಿರೀಕರಣಗೊಳಿಸುವುದು ಸೂಕ್ತ, ಸಮಂಜಸ ಮತ್ತು ನ್ಯಾಯಸಮ್ಮತವೆಂದು ಈ ನ್ಯಾಯಾಲಯವು ಮನಗಂಡು, ಈ ಕೆಳಕಂಡಂತೆ 
ಆದೇಶ ಹೊರಡಿಸಲಾಗಿದೆ. 

" ಆದೇಶ" 
ಮೇಲೆ ತಿಳಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 103 ಹಾಗೂ ಸರ್ಕಾರದ ಅಧಿಸೂಚನೆ ಸಂ . 
ಸಿಇ/139/ಸಿಎಂಎಲ್/ 2010, ದಿನಾಂಕ : 17 - 02 -2011ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಬಿ.ಸಿ. ಸತೀಶ್ , ಸಹಕಾರ ಸಂಘಗಳ 
ಜಂಟಿ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಆದ ನಾನು 21ನೇ ಪ್ರತಿವಾದಿಯ ಹೆಸರಿನಲ್ಲಿರುವ ಈ ಕೆಳಗಿನ ಷೆಡ್ಯೂಲ್‌ನಲ್ಲಿ ಕಾಣಿಸಿರುವ 
ಸ್ಥಿರಾಸ್ತಿಗಳನ್ನು ಈ ಪ್ರಕರಣದ ಅಂತಿಮ ತೀರ್ಪಿಗೆ ಒಳಪಟ್ಟು ( 2ನೇ ಚಾರ್ಜ್) ಆದೇಶ ಪೂರ್ವ ಜಪ್ತಿ ಮಾಡಿ ಆದೆ 
ಈ ಕೆಳಗೆ ನಮೂದು ಮಾಡಿರುವ ಷೆಡ್ಯೂಲ್ ಸ್ವತ್ತನ್ನು ಪರಭಾರೆ ಮಾಡದಂತೆ ಅಥವಾ ಆಸ್ತಿಗಳ ಮೇಲೆ ಯಾವುದೇ ನ್ಯಾಯಾಲಯದ ಅನುಮತಿ ಇಲ್ಲದೆ 
ಇನ್ನು ಮುಂದೆ ಆಧಾರ, ಕ್ರಯ ಇತ್ಯಾದಿಗಳನ್ನು ಮಾಡದಂತೆ ನಿರ್ಬಂಧಿಸಿದೆ. 


ಜ 


೧೩೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 

ಭಾಗ ೩ 
ಈ ಕೆಳಗೆ ಷೆಡ್ಯೂಲ್‌ನಲ್ಲಿ ಕಾಣಿಸಿರುವ ಸ್ಥಿರಾಸ್ತಿಗಳನ್ನು ಖರೀದಿಸುವಲ್ಲಿ ಆಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಗಳಿಗೆ ಈ ಆದೇಶ ಪೂರ್ವ ಜಪ್ತಿ 
ಆದೇಶವು ಅನ್ವಯಿಸುತ್ತದೆ. 

Schedule No. 1 , Property belongs to respondent No. 21 namely K . T. Venkataswamy. 

All that piece and parcel of the agricultural property bearing Sy. No. 142 ,measuring 1 Acre 18 Guntas , situated at Kolathuru 
Village , Kasaba Hobli,Hosakote Taluk , Bangalore Rural District and bounded on : 

East by : Government land 
West by : Munishamappa 
North by : Kirthi 
South by : K .T . Anjanappa 
Schedule No. 2 , property belongs to respondent No . 21 namely K . T. Venkataswamy. 

All that piece and parcel of the agricultural property bearing Sy. No . 142 , measuring 18 Guntas , situated at Kolathuru Village , 
Kasaba Hobli, Hosakote Taluk , Bangalore Rural District and bounded on : 

East by : Government land 
West by : Munishamappa 
North by : Kirthi 
South by : K .T . Anjanappa 

ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿ ಮೊಹರು ನಿಶೆಯೊಂದಿಗೆ ಈ ದಿನ ಅಂದರೆ , ದಿನಾಂಕ : 21 - 02 - 2014 ರಂದು 
ಹೊರಡಿಸಿರುತ್ತೇನೆ. 

ಬಿ . ಸಿ . ಸತೀಶ್ 
P . R . 301 

ಸಹಕಾರ ಸಂಘಗಳ ಜಂಟಿ ನಿಬಂಧಕರು, 
SC -10 

ಬೆಂಗಳೂರು ಪ್ರಾಂತ, ಬೆಂಗಳೂರು. 
ಸಹಕಾರ ಸಂಘಗಳ ಜಂಟಿ ನಿಬಂಧಕರ ನ್ಯಾಯಾಲಯ , ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು-18 

ದಾವಾ ಸಂಖ್ಯೆ : ಜೆಆರ್‌ಬಿ/ ಡಿಐಎಸ್ /167/ 1996 - 97 , ದಿನಾಂಕ : 21 -12 - 2013 
ವಾದಿ : 

ವಿರುದ್ಧ 

ಪ್ರತಿವಾದಿ : 
ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ 

ಕಾರ್ಯದರ್ಶಿ , 
ಬಿಬಿಆರ್‌ ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ ನಿ , ಚಾಮರಾಜಪೇಟೆ, 

ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ . 
ಬೆಂಗಳೂರು- 18 

56 , ಸುಬ್ಬರಾಮಚೆಟ್ಟಿ ರಸ್ತೆ, ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ, 
ಬೆಂಗಳೂರು- 04 
ಡಾ|| ಹೆಚ್.ಪಿ . ಶಾಂತಕುಮಾರ್ , 
ಬಿನ್ ಹೆಚ್.ಕೆ. ಪುಟ್ಟಸ್ವಾಮಿ ಗೌಡ, 
ಅಧ್ಯಕ್ಷಕರು, 
ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ . 
56, ಸುಬ್ಬರಾಮಚೆಟ್ಟಿ ರಸ್ತೆ, ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ , 
ಬೆಂಗಳೂರು- 04 . 
ಶ್ರೀ ಸುರೇಶ್ ಬಿನ್ ಶ್ರೀ ರಘು, 
ಕಾರ್ಯದರ್ಶಿ , 
ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ . 
56 , ಸುಬ್ಬರಾಮಚೆಟ್ಟಿ ರಸ್ತೆ, ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ, 
ಬೆಂಗಳೂರು- 04 . 
ಶ್ರೀ ಅಜಿತ್ ಎಸ್. ಚಡಗರ್ ಬಿನ್ ಸತ್ಯರಾಜ್ ಚಡಗರ್ , 
ನಿರ್ದೇಶಕರು, ಕಾರ್ಯದರ್ಶಿ , 
ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ . 
56 , ಸುಬ್ಬರಾಮಚೆಟ್ಟಿ ರಸ್ತೆ, ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ, 
ಬೆಂಗಳೂರು- 04 . 


ವ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 


೧೩೦೯ 


ವಾದಿ : 


ವಿರುದ್ಧ 


ಪ್ರತಿವಾದಿ : 


ಶ್ರೀ ಬಿ . ಜೆ . ಸುರೇಶ್ ಬಿನ್ ಲೇಟ್ ಜವರೇಗೌಡ, 
ನಿರ್ದೇಶಕರು, 
ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ . 
56, ಸುಬ್ಬರಾಮಚೆಟ್ಟಿ ರಸ್ತೆ, ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ, 
ಬೆಂಗಳೂರು- 04 . 


ಶ್ರೀಮತಿ ಕೆ. ವಿ , ಉಷಾ ಕೋಂ ಹೆಚ್ . ಪಿ . ಶಾಂತಕುಮಾರ್ , 


ನಿರ್ದೇಶಕರು, 


ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ . 
56 , ಸುಬ್ಬರಾಮಚೆಟ್ಟಿ ರಸ್ತೆ, ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ, 
ಬೆಂಗಳೂರು- 04 . 
ಶ್ರೀಮತಿ ಸಾವಿತ್ರಮ್ಮ ಕೋಂ ಲೇಟ್ ಕೆ. ವೀರಯ್ಯ , 
ನಿರ್ದೇಶಕರು , ಕಾರ್ಯದರ್ಶಿ , 
ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ . 
56, ಸುಬ್ಬರಾಮಚೆಟ್ಟಿ ರಸ್ತೆ, ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ, 
ಬೆಂಗಳೂರು- 04 . 


0 


ಶ್ರೀ ದೇವಾನಂದ ಪೈ , ಕೆ. ಬಿನ್ ಗೋಪಾಲ ರಾವ್ ಕೆ., 
ನಿರ್ದೇಶಕರು, ಕಾರ್ಯದರ್ಶಿ , 
ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ . 
56, ಸುಬ್ಬರಾಮಚೆಟ್ಟಿ ರಸ್ತೆ, ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ, 
ಬೆಂಗಳೂರು- 04. 
ಶ್ರೀ ಉಲ್ಲಾಸ್ ಎಸ್. ಚಡಗರ್ ಬಿನ್ ಸತ್ಯರಾಜ್ ಚಡಗರ್ , 
ನಿರ್ದೇಶಕರು, ಕಾರ್ಯದರ್ಶಿ , 
ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ . 
56, ಸುಬ್ಬರಾಮಚೆಟ್ಟಿ ರಸ್ತೆ, ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ, 
ಬೆಂಗಳೂರು- 04. 
ಶ್ರೀ ನರಸಿಂಹಯ್ಯ ಬಿನ್ ಗಂಗಣ್ಣ, 
ನಿರ್ದೇಶಕರು, ಕಾರ್ಯದರ್ಶಿ , 
ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ . 
56 , ಸುಬ್ಬರಾಮಚೆಟ್ಟಿ ರಸ್ತೆ, ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ, 
ಬೆಂಗಳೂರು- 04 . 
ಶ್ರೀಮತಿ ಹನುಮಕ್ಕ ಕೋಂ ನರಸಿಂಹಯ್ಯ , 
ನಿರ್ದೇಶಕರು, ಕಾರ್ಯದರ್ಶಿ , 
ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ . 
56, ಸುಬ್ಬರಾಮಚೆಟ್ಟಿ ರಸ್ತೆ, ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ , 
ಬೆಂಗಳೂರು- 04. 


ಶ್ರೀ ವಿ.ಎಸ್. ನಾಯ್ಕ ಬಿನ್ ಹರಿಹರ ನಾಯ್ಕ , 
ನಿರ್ದೇಶಕರು, ಕಾರ್ಯದರ್ಶಿ , 
ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ . 
56, ಸುಬ್ಬರಾಮಚೆಟ್ಟಿ ರಸ್ತೆ , ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ, 
ಬೆಂಗಳೂರು- 04. 


೧೩೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 


ಭಾಗ ೩ 


ವಾದಿ : 


ವಿರುದ್ಧ 


ಪ್ರತಿವಾದಿ : 


15 . 


ಶ್ರೀ ಕೆ. ಜನಾರ್ಧನ ಬಿನ್ ಲೇಟ್ ಕೃಷ್ಣಪ್ಪ , 
ನಿರ್ದೇಶಕರು, ಕಾರ್ಯದರ್ಶಿ , 
ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ . 
56 , ಸುಬ್ಬರಾಮಚೆಟ್ಟಿ ರಸ್ತೆ, ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ, 
ಬೆಂಗಳೂರು- 04. 
ಶ್ರೀ ಯು . ಸದಾಶಿವಶೆಟ್ಟಿ, ಬಿನ್ ಯು . ಸುಬ್ಬಣ್ಣ ಶೆಟ್ಟಿ , 
ನಿರ್ದೇಶಕರು, ಕಾರ್ಯದರ್ಶಿ , 
ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ . 
56, ಸುಬ್ಬರಾಮಚೆಟ್ಟಿ ರಸ್ತೆ, ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ, 
ಬೆಂಗಳೂರು- 04 . 
ಶ್ರೀ ನಾರಾಯಣ ಗೌಡ, ಮೇಜರ್‌, ಬಿನ್ ಪುಟ್ಟೇಗೌಡ, ಮಾಜಿ 
ಅಧ್ಯಕ್ಷರು ಹಾಗೂ ಈಗಿನ ನಿರ್ದೇಶಕರು, 
ಬಿಡಿ ಮತ್ತು ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., ಕೆರಳಾಳುಸಂದ್ರ, 
ಮಾಳಗಾಳ ಪೋಸ್ಟ್, ಕಸಬಾ ಹೋಬಳಿ, ಕನಕಪುರ 
ತಾಲ್ಲೂಕು, ಬೆಂಗಳೂರು ( ಗ್ರಾ ) ಜಿಲ್ಲೆ. 
ಶ್ರೀ ಎಸ್. ಜಿ . ಚಲುವಯ್ಯ , ಮೇಜರ್, 
ಮಾಜಿ ಉಪಾಧ್ಯಕ್ಷರು, 
ಬಿಡಿ ಮತ್ತು ಬಿಆರ್‌ಡಿಸಿಸಿ ಬ್ಯಾಂಕ್ ನಿ ., ಸೊಂಡೇಕೊಪ್ಪ, 
ಸೊಂಡೆಕೊಪ್ಪ ಪೋಸ್ಟ್, ನೆಲಮಂಗಲ ತಾಲ್ಲೂಕು, 
ಬೆಂಗಳೂರು ( ಗ್ರಾ ) ಜಿಲ್ಲೆ . 
ಶ್ರೀ ವಿ . ಚನ್ನಪ್ಪ, ಮೇಜರ್, ( ಮೃತಪಟ್ಟಿರುತ್ತಾರೆ) 
ಮಾಜಿ ನಿರ್ದೇಶಕರು, 
ಬಿಡಿ ಮತ್ತು ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., ನೆರಳಘಟ್ಟ, ಹಣಬೆ 
ಪೋಸ್ಟ್, ದೊಡ್ಡಬಳ್ಳಾಪುರ ತಾಲ್ಲೂಕು, ಬೆಂಗಳೂರು ( ಗ್ರಾ ) 


ಶ್ರೀ ಎ . ನರಸಿಂಹಯ್ಯ , ಮೇಜರ್, 
ಮಾಜಿ ನಿರ್ದೇಶಕರು, 
ಬಿಡಿ ಮತ್ತು ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., ಗಂಟಿಗಾನಹಳ್ಳಿ 
ಪೋಸ್ಟ್, ಕುರುವೇಕೆರೆ, ದೊಡ್ಡಬಳ್ಳಾಪುರ ತಾಲ್ಲೂಕು, 
ಬೆಂಗಳೂರು ( ಗ್ರಾ ) ಜಿಲ್ಲೆ . 
ಶ್ರೀ ಎನ್ .ಎಸ್. ನರಸೇಗೌಡ, ಮೇಜರ್, 
ಮಾಜಿ ನಿರ್ದೇಶಕರು, 
ಬಿಡಿ ಮತ್ತು ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., ನಂ . 692, ಎ , 8ನೇ 
ಮೈನ್, 3ನೇ ಸ್ಟೇಜ್, 3ನೇ ಬ್ಲಾಕ್ , ಬಸವೇಶ್ವರನಗರ, 
ಬೆಂಗಳೂರು- 79 , 
ಶ್ರೀ ಬಿ. ರಾಮಿರೆಡ್ಡಿ, ಮೇಜರ್, 
ಮಾಜಿ ವ್ಯವಸ್ಥಾಪಕ ನಿರ್ದೇಶಕರು, 
ಬಿಡಿ ಮತ್ತು ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., ನಂ . 124, ಎ , 
ಫ್ಲೋರ್, 26ನೇ ಕ್ರಾಸ್, 6ನೇ ಬ್ಲಾಕ್, ಜಯನಗರ, 
ಬೆಂಗಳೂರು- 20. 
ಶ್ರೀ ಕೆ. ಟಿ. ವೆಂಕಟಸ್ವಾಮಿ , ಮೇಜರ್, 
ಮಾಜಿ ಶಾಖಾವ್ಯವಸ್ಥಾಪಕರು ( ನಿವೃತ್ತ), ಕೇಂದ್ರ ಕಛೇರಿ ಶಾಖೆ, 
ಬಿಡಿ ಮತ್ತು ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., ನಂ . 1013, ಇ , 
ಮೂಕಾಂಬಿಕ ಎ. ಆರ್‌. ಅವೆನ್ಯೂ , ನ್ಯೂ ತಿಪ್ಪಸಂದ್ರ, 
ಬೆಂಗಳೂರು- 75 . 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 


೧೩೧೧ 


24 . 


ವಾದಿ : ವಿರುದ್ಧ 

ಪ್ರತಿವಾದಿ : 
22 . ಶ್ರೀ ಎಂ . ನಾಗರಾಜ ( ಅಂಡರ್ ಸಸ್ಪೆನ್ನನ್ ), ಶಾಖಾ 

ವ್ಯವಸ್ಥಾಪಕರು, ಕೇಂದ್ರ ಕಛೇರಿ, ಬಿಡಿ ಮತ್ತು ಬಿಆರ್‌ಡಿಸಿಸಿ 
ಬ್ಯಾಂಕ್ ನಿ., ದಿಡ್ಡಿಬಾಗಿಲು, ಮರಾಠ ಸ್ಪೀಟ್, ತ್ಯಾಗರಾಜ 
ರೋಡ್, ಆನೇಕಲ್ ಟೌನ್, ಬೆಂಗಳೂರು ( ಗ್ರಾ ) ಜಿಲ್ಲೆ. 
ಶ್ರೀ ಹೆಚ್ . ಜೆ . ರಂಗಪ್ಪ, ( ಅಂಡರ್ ಸಸ್ಪೆನ್ಸನ್), ಸೂಪರ್ 
ವೈಸರ್, ಕೇಂದ್ರ ಕಛೇರಿ, ಬಿಡಿ ಮತ್ತು ಬಿಆರ್‌ಡಿಸಿಸಿ ಬ್ಯಾಂಕ್ 
ನಿ., ನಂ . 213 , 1ನೇ ಕ್ರಾಸ್, ರೆಂಕೋ ಲೇಔಟ್ , 
ವಿಜಯನಗರ , ಬೆಂಗಳೂರು- 40. 
ಶ್ರೀ ರಾಮಕೃಷ್ಣ, ಮೇಜ‌, ( ಅಂಡರ್ ಸಸ್ಪೆನ್ನನ್) ಶಾಖಾ 
ವ್ಯವಸ್ಥಾಪಕರು, ಕೇಂದ್ರ ಕಛೇರಿ, ಬಿಡಿ ಮತ್ತು ಬಿಆರ್‌ಡಿಸಿಸಿ 
ಬ್ಯಾಂಕ್ ನಿ., ( ಪ್ಲಾನಿಂಗ್ ಅಂಡ್ ಡೆವೆಲಪ್‌ಮೆಂಟ್ ಶಾಖೆ) 
ನಂ . 221, 5ನೇ ಕ್ರಾಸ್, 1ನೇ ಮೈನ್, 1ನೇ ಹಂತ, 
ಕೆ. ಹೆಚ್ . ಬಿ . ಕಾಲೋನಿ, ಬಸವೇಶ್ವರನಗರ, ಬೆಂಗಳೂರು- 79 . 
ಶ್ರೀ ಹೆಚ್ . ಬಿ. ಉಮೇಶ್, ( ಪೌತಿ) ಅವರ ವಾರಸುದಾರರು 
ಶ್ರೀಮತಿ ಹೆಚ್.ಎಸ್. ಹರಿಣಿ ಕೋಂ ಲೇಟ್ 
ಹೆಚ್ . ಬಿ . ಉಮೇಶ್ 
ಶ್ರೀ ಕೀರ್ತಿ ಕಂದಾ ಬಿನ್ ಲೇಟ್ ಹೆಚ್. ಬಿ. ಉಮೇಶ್ 
ಶ್ರೀ ಚರಣ್ ಬಿನ್ ಲೇಟ್ ಹೆಚ್. ಬಿ. ಉಮೇಶ್ 
ವಿಳಾಸ : 
ನಂ . 112 , ಐ. ಸಿ. ಎಸ್. ಸಿ. ಮೈನ್ ರೋಡ್, ನಾಗರಭಾವಿ , 

ಬೆಂಗಳೂರು- 72. 
26. ಶ್ರೀ ಬಿ . ಮೃತ್ಯುಂಜಯ , ( ಅಂಡರ್ ಸಸ್ಪೆನ್ಸನ್ ) ಸೀನಿಯರ್ 

ಅಸಿಸ್ಟೆಂಟ್, ಬಿಡಿ ಅಂಡ್ ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., 
( ಪ್ಲಾನಿಂಗ್ ಅಂಡ್ ಡೆವೆಲಪ್‌ಮೆಂಟ್ ಶಾಖೆ) ನಂ . 1087 , 
15ನೇ ಬಿ ಕ್ರಾಸ್, 2ನೇ ಹಂತ, ಯಲಹಂಕ ನ್ಯೂ ಟೌನ್, 

ಬೆಂಗಳೂರು- 64 
1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 103 ರೀತ್ಯಾ ಸ್ಥಿರಾಸ್ತಿಯನ್ನು ತೀರ್ಪಿಗೆ ಮುನ್ನ ಜಪ್ತಿ ಮಾಡುವ ನೋಟೀಸನ್ನು ಸ್ಥಿರೀಕರಿಸಿರುವ ಆದೇಶ. 
1. ವಾದಿ ಬ್ಯಾಂಕು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 70 ರಡಿಯಲ್ಲಿ ದಾವಾ ಅರ್ಜಿಯನ್ನು ಸಲ್ಲಿಸಿ , (1) ರಿಂದ ( 26) ಗಳಿಂದ ರೂ . 
4,39,26,119/ - ( ರೂ . ನಾಲ್ಕು ಕೋಟಿ ಮೂವತ್ತೊಂಬತ್ತು ಲಕ್ಷ ಇಪ್ಪತ್ತಾರು ಸಾವಿರದ ನೂರ ಹತ್ತೊಂಬತ್ತು ಮಾತ್ರ) ಮೊತ್ತಕ್ಕೆ ದಾವಾ ದಿನಾಂಕ : 24 - 05 
1996 ರಿಂದ ಸಾಲಿಯಾನ ಶೇ . 22 ರಷ್ಟು ಬಡ್ಡಿ ದರದಂತೆ ಅಸಲು ಮತ್ತು ಬಡ್ಡಿ ವಸೂಲಾತಿಗಾಗಿ ಪ್ರತಿವಾದಿಗಳಿಂದ ಜಂಟಿಯಾಗಿ ಇಲ್ಲವೇ ಪ್ರತ್ಯೇಕವಾಗಿ 
ವಸೂಲಿ ಮಾಡಿಕೊಳ್ಳಲು ಆದೇಶ ಕೋರಿ ದಾವೆಯನ್ನು ಹೂಡಿರುತ್ತಾರೆ. ಈ ದಾವೆಯನ್ನು ವಿಚಾರಣೆಗೆ ತೆಗೆದುಕೊಂಡು ವಿಚಾರಣೆ ನಡೆಸಲಾಗುತ್ತಿದೆ. 
ಪ್ರಕರಣದ ವಿಚಾರಣಾ ಹಂತದಲ್ಲಿ ವಾದಿಯು ದಿನಾಂಕ : 23 - 09 - 2013 ರಂದು ಪ್ರಮಾಣ ಪತ್ರದೊಂದಿಗೆ ಕಲಂ 103 ರ ಅಡಿಯಲ್ಲಿ ಜಪ್ತಿಪೂರ್ವ ಆದೇಶ 
ಅರ್ಜಿಯನ್ನು ಸಲ್ಲಿಸಿ, ಪ್ರಕರಣದ 9ನೇ ಪ್ರತಿವಾದಿ ಹಾಗು ಆತನ ತಾಯಿ ಶ್ರೀಮತಿ ಸದಾರಾಂ ಚಡಗರ್‌ರವರ ಜಂಟಿ ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು 
ಆದೇಶಪೂರ್ವ ಜಪ್ತಿ ಆದೇಶ ಹೊರಡಿಸಬೇಕೆಂದು ಕೋರಿರುತ್ತಾರೆ. 
2. ವಾದಿಯು ಸಲ್ಲಿಸಲಾಗಿರುವ ಕಲಂ 103 ರ ಅರ್ಜಿಯ ಜೊತೆಯಲ್ಲಿನ ಪ್ರಮಾಣ ಪತ್ರದಲ್ಲಿನ ಅಂಶಗಳನ್ನು ಪರಿಶೀಲಿಸಲಾಗಿ ಈ ದಾವಾ 
ಪ್ರಕರಣದ ಪ್ರತಿವಾದಿಗಳಿಂದ ಸಂಘಕ್ಕೆ ಆಗಿರುವ ಆರ್ಥಿಕ ನಷ್ಟಕ್ಕೆ ಈ ನ್ಯಾಯಾಲಯವು ಅಂತಿಮ ಆದೇಶ ಹೊರಡಿಸಲು ಇನ್ನು ಸಮಯಾವಕಾಶ ಬೇಕಾಗುವ 
ಹಿನ್ನೆಲೆಯಲ್ಲಿ ಹಾಗೂ ಪ್ರಕರಣದಲ್ಲಿ ವಾದಿ ಪ್ರತಿವಾದಿಗಳಿಗೆ ಸಾಕಷ್ಟು ಕಾಲಾವಕಾಶವನ್ನು ಕಲ್ಪಿಸಬೇಕಾಗಿದ್ದು, ಅಷ್ಟರಲ್ಲಿ 9ನೇ ಪ್ರತಿವಾದಿ ಮತ್ತು ಆತನ 
ತಾಯಿಯ ಜಂಟಿ ಹೆಸರಿನಲ್ಲಿರುವ ಸ್ವತ್ತನ್ನು ಪರಭಾರೆ ಮಾಡುವ ಸಾಧ್ಯತೆಗಳಿದ್ದು , ಒಂದು ವೇಳೆ ಈ ಪ್ರಕರಣದಲ್ಲಿ ವಾದಿ ಪರವಾಗಿ ಆದೇಶ 
ಹೊರಡಿಸಿದ್ದಾಗಿಯೂ ಆದೇಶದ ಮೊತ್ತವನ್ನು ವಸೂಲಿ ಮಾಡಲು ಕಷ್ಟ ಸಾಧ್ಯವಾಗುವ ಅಂಶವನ್ನು ವಾದಿ ವ್ಯಕ್ತಪಡಿಸಿರುವುದರಲ್ಲಿ ನಿಜಾಂಶವಿರುವುದನ್ನು 
ಪರಿಗಣಿಸಿ ಕಲಂ 103ರ ಅರ್ಜಿಯಲ್ಲಿ ತಿಳಿಸಿರುವಂತೆ 9ನೇ ಪ್ರತಿವಾದಿ ಮತ್ತು ಆತನ ತಾಯಿಯ ಜಂಟಿ ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು ಜಪ್ತಿ ಮಾಡುವುದು 
ಅವಶ್ಯಕವೆಂದು ಈ ನ್ಯಾಯಾಲಯಕ್ಕೆ ಮನವರಿಕೆಯಾಗಿರುವ ಕಾರಣ ಈಗಾಗಲೇ ದಿನಾಂಕ : 23 - 09 - 2013 ರಂದು ಷರತ್ತುಬದ್ದ ಆದೇಶವನ್ನು ಹೊರಡಿಸಿ, 
30 ದಿನಸಗಳೊಳಗಾಗಿ ಪ್ರತಿವಾದಿ ೨ನೇ ಪ್ರತಿವಾದಿ ಮತ್ತು ಆತನ ತಾಯಿಯ ಜಂಟಿ ಹೆಸರಿನಲ್ಲಿರುವ ಆಸ್ತಿಯನ್ನು ಒಂದು ವೇಳೆ ಷರತ್ತುಬದ್ಧ ಜಪ್ತಿ ಪೂರ್ವ 
ಆದೇಶದಲ್ಲಿ ತಿಳಿಸಿರುವ ಯಾವುದೇ ಸ್ಥಿರಾಸ್ತಿಯನ್ನು /ಸ್ಥಿರಾಸ್ತಿಯ ಭಾಗವನ್ನು ಷರತ್ತುಬದ್ಧ ಆದೇಶದಿಂದ ಮುಕ್ತ ಮಾಡಿಸಿಕೊಳ್ಳಲು ಇಚ್ಚಿಸಿದಲ್ಲಿ, ದಾವಾ 
ಅರ್ಜಿಯಲ್ಲಿನ ಕ್ರೈಂ ರೂ . 4,39,26,119 /- ( ರೂ . ನಾಲ್ಕು ಕೋಟಿಮೂವತ್ತೊಂಬತ್ತು ಲಕ್ಷ ಇಪ್ಪತ್ತಾರು ಸಾವಿರದ ನೂರ ಹತ್ತೊಂಬತ್ತು ಮಾತ್ರ) ಗಳಿಗೆ ವಾದಿ 
ಬ್ಯಾಂಕಿನ ಅಮಾನತ್ತು ಖಾತೆಗೆ ಪಾವತಿ ಮಾಡಿ, ಅಧಿಕೃತ ಚಲನ್/ ರಸೀದಿಯನ್ನು ಹಾಜರುಪಡಿಸಿ, ಷೆಡ್ಯೂಲ್ ಸ್ವತ್ತನ್ನು ಷರತ್ತಿನಿಂದ ಮುಕ್ತಗೊಳಿಸಬಹುದಾಗಿದೆ 


೧೩೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 


ಭಾಗ ೩ 


ಎಂದು ಷರತ್ತುಬದ್ದ ತಿಳುವಳಿಕೆ ನೋಟೀಸನ್ನು ೨ನೇ ಪ್ರತಿವಾದಿ ಮತ್ತು ಆತನ ತಾಯಿಯ ಜಂಟಿ ನೀಡಲಾಗಿರುತ್ತದೆ. ಆದರೆ 9ನೇ ಪ್ರತಿವಾದಿ ಷರತ್ತುಬದ್ಧ 
ತಿಳುವಳಿಕೆ ನೋಟೀಸನ್ನು ಪಡೆದುಕೊಂಡಿದ್ದರೂ ಸಹ ಈ ನ್ಯಾಯಾಲಯಕ್ಕೆ ಹಾಜರಾಗಿ ಷರತ್ತುಬದ್ಧ ನೋಟೀಸಿಗೆ ತಮ್ಮ ಆಕ್ಷೇಪಣೆಯನ್ನು ಸಲ್ಲಿಸಿರುವುದಿಲ್ಲ 
ಹಾಗೂ ಷರತ್ತುಬದ್ಧ ನೋಟೀಸಿನಲ್ಲಿ ತಿಳಿಸಿರುವ ಷರತ್ತುಗಳನ್ನು ಪೂರೈಸಿರುವುದಿಲ್ಲ. 
3, 9ನೇ ಪ್ರತಿವಾದಿ ಮತ್ತು ಆತನ ತಾಯಿಯು ಷರತ್ತುಬದ್ದ ಆದೇಶವನ್ನು ಪಾಲನೆ ಮಾಡಿರುವುದಿಲ್ಲ ಹಾಗೂ ಬ್ಯಾಂಕಿನಲ್ಲಿ ಹಣ ಪಾವತಿ ಮಾಡಿರುವ 
ಬಗ್ಗೆ ಅಧಿಕೃತ ಚಲನ್/ ರಸೀದಿಯನ್ನು ಈ ನ್ಯಾಯಾಲಯದಲ್ಲಿ ಹಾಜರುಪಡಿಸಿರುವುದಿಲ್ಲ. ಕಾರಣ ೨ನೇ ಪ್ರತಿವಾದಿ ಮತ್ತು ಆತನ ತಾಯಿಯು ಈ ಷರತ್ತುಬದ್ಧ 
ಆದೇಶವನ್ನು ಪಾಲನೆ ಮಾಡುವ ಜವಾಬ್ದಾರಿಯಿಂದ ಯಾವುದೇ ರೀತಿಯಾದ ಕ್ರಮಗಳನ್ನು ಕೈಗೊಳ್ಳಲು ವಿಫಲರಾಗಿರುವುದರಿ 
ಷರತ್ತುಬದ್ಧ ಆದೇಶವನ್ನು ಸ್ಥಿರೀಕರಣಗೊಳಿಸುವುದು ಸೂಕ್ತ, ಸಮಂಜಸ ಮತ್ತು ನ್ಯಾಯಸಮ್ಮತವೆಂದು ಈ ನ್ಯಾಯಾಲಯವು ಮನಗಂಡು, ಈ ಕೆಳಕಂಡಂತೆ 
ಆದೇಶ ಹೊರಡಿಸಲಾಗಿದೆ. 


" ಆದೇಶ" 
ಮೇಲೆ ತಿಳಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 103 ಹಾಗೂ ಸರ್ಕಾರದ ಅಧಿಸೂಚನೆ ಸಂ . 
ಸಿಇ / 39/ಸಿಎಂಎಲ್ /2010 , ದಿನಾಂಕ : 17 - 02 - 2011ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಬಿ.ಸಿ. ಸತೀಶ್, ಸಹಕಾರ ಸಂಘಗಳ 
ಜಂಟಿ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಆದ ನಾನು 9ನೇ ಪ್ರತಿವಾದಿ ಮತ್ತು ಆತನ ತಾಯಿಯ ಜಂಟಿ ಹೆಸರಿನಲ್ಲಿರುವ ಈ ಕೆಳಗಿನ 
ಷೆಡ್ಯೂಲ್‌ನಲ್ಲಿ ಕಾಣಿಸಿರುವ ಸ್ಥಿರಾಸ್ತಿಯನ್ನು ಈ ಪ್ರಕರಣದ ಅಂತಿಮ ತೀರ್ಪಿಗೆ ಒಳಪಟ್ಟು ಆದೇಶ ಪೂರ್ವ ಜಫಿ ಸ್ಥಿರೀಕರಣ ಮಾರಿ 

ಖಾದಿ ಮತ್ತು ಆತನ ತಾಯಿಯ ಜಂಟಿ ಹೆಸರಿನಲ್ಲಿರುವ ಈ ಕೆಳಗೆ ನಮೂದು ಮಾಡಿರುವ ಷೆಡ್ಯೂಲ್ ಸ್ವತ್ತನ್ನು ಪರಭಾರೆ 
ಮಾಡದಂತೆ ಅಥವಾ ಆಸ್ತಿಗಳ ಮೇಲೆ ಈ ನ್ಯಾಯಾಲಯದ ಅನುಮತಿ ಇಲ್ಲದೆ ಇನ್ನು ಮುಂದೆ ಆಧಾರ, ಕ್ರಯ ಇತ್ಯಾದಿಗಳನ್ನು ಮಾಡದಂತೆ ನಿರ್ಬಂಧಿಸಿದೆ. 

ಈ ಕೆಳಗೆ ಷೆಡ್ಯೂಲ್‌ನಲ್ಲಿ ಕಾಣಿಸಿರುವ ಸ್ಥಿರಾಸ್ತಿಗಳನ್ನು ಖರೀದಿಸುವಲ್ಲಿ ಆಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಗಳಿಗೆ ಈ ಆದೇಶ ಪೂರ್ವ ಜಪ್ತಿ 
ಆದೇಶವು ಅನ್ವಯಿಸುತ್ತದೆ. 
All that piece and parcel of the vacant property bearing No . 3D , situated at Hulimavu Village, Begur Hobli, Bangalore South Taluk , (Now 
under BBMP limits) measuring East to West southern side 75 ft. Northern side 69 ft and North to South towards eastern 90 ft ,Western 
75 ft in total 5940 sq . fts. and bounded on : 

East by : Property belongs to Ramachandrappa 
West by : Road 
North by : Road 
South by : Road 

ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿ ಮೊಹರು ನಿಶೆಯೊಂದಿಗೆ ಈ ದಿನ ಅಂದರೆ, ದಿನಾಂಕ : 21 - 12 - 2013 ರಂದು 
ಹೊರಡಿಸಿರುತ್ತೇನೆ. 

ಬಿ . ಸಿ. ಸತೀಶ್ 

ಸಹಕಾರ ಸಂಘಗಳ ಜಂಟಿ ನಿಬಂಧಕರು , 
PR. 302 
SC- 10 

ಬೆಂಗಳೂರು ಪ್ರಾಂತ, ಬೆಂಗಳೂರು. 
KARNATAKA STATE FINANCIAL CORPORATION 
OFFICE OF THE CHAIRPERSON AND MANAGING DIRECTOR 

KARNATAKA STATE FINANCIAL CORPORATION , 
NO . 1 /1 , KSFC BHAVANA, THIMMAIAH ROAD ,BANGALORE - 560 052 . 

NO . KSFC / H . O /PERS / GRATUITY / HD NO- 3/2014 -15 , DATED : 22- 05- 2014, 
Karnataka State Financial Corporation Employees Gratuity Fund Trust was created in 1976 . The Board of Directors ofKSFC 
in its meeting held on 29 - 10 -2013 have approved to enhance the limit of gratuity from Rs .6 .00 lakhs to Rs .10.00 lakhs . This apart the 
Board of Directors of KSFC have also approved the enhancement of Earned Leave encashment facility from 240 days to 300 days to 
the employees by modifying Regulation No .80 (3 ) of KSFC Staff Regulations – 1965 and these amendments are effective from 01 -04 
2012 . These amendments have been approved by the Govt of Karnataka vide its letter dtd. 17 -03 -2014 and SIDBI vide its letter dtd . 20 
02 - 2014 . The details of amendments made to the relevant regulations are as below ; 

1. Regulation No.8 of the Karnataka State Financial Corporation Employees Gratuity Fund Regulations 1992 – Amounts 
admissible . 

Without prejudice to the provisions of Regulation 5 , the amount of gratuity admissible to an employee shall be a sum equal to 
halfmonth s substantive pay plus dearness allowance for every completed year of service in the Corporation subject to a maximum of 
16 1 /2 months substantive pay plus dearness allowance or Rs. 10 .00 lakhs whichever is less . 

2. Regulation No.80(3) of KSFC Staff Regulations – 1965 (with amendments up to 1-4 -2002) – limits upto which earned 
leave may be earned or taken . 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 

೧೩೧೩ 
An employee may be allowed to go on leave preparatory to retirement and encashment of earned leave on retirement / RS / 
death while in service to the extent of 300 days . 
P . D , 47 

VANDITA SHARMA L. A . S . 
SC- 25 

CHAIRPERSON AND MANAGING DIRECTOR , 

KARNATAKA STATE FINANCIAL CORPORATION . 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಸಂವಾಪ್ರ 150 ಕೆಎಂಯು 2011 , ಬೆಂಗಳೂರು, ದಿನಾಂಕ : 22 - 05 - 2014, 
ಕರ್ನಾಟಕ ಸರ್ಕಾರವು ಪರಿವಿಡಿಯಲ್ಲಿ ವಿವರಿಸಿರುವ ವಿಜಾಪುರ ನಗರದಲ್ಲಿರುವ ತಾಜಬಾವಡಿ ಪ್ರಾಚೀನ ಸ್ಮಾರಕವನ್ನು ಕರ್ನಾಟಕ ಪ್ರಾಚೀನ 
ಮತ್ತು ಐತಿಹಾಸಿಕ ಸ್ಮಾರಕ ಮತ್ತು ಪುರಾತತ್ವ ನಿವೇಶನಗಳು ಮತ್ತು ಅವಶೇಷಗಳ ಅಧಿನಿಯಮ 1961ರ ಕಲಂ 4 (1)ರಡಿ" ( ಕರ್ನಾಟಕ ಆ್ಯಕ್ಟ್ 1962) ರಾಜ್ಯ 
ಸಂರಕ್ಷಿತ ಪಾರಂಪರಿಕ ಸ್ಮಾರಕವನ್ನಾಗಿ ಘೋಷಿಸಲು ಅಭಿಪ್ರಾಯಪಟ್ಟು, ಅದರಂತೆ 2014ರ ಮಾರ್ಚ್ 6ನೇ ದಿನಾಂಕದ ಕರ್ನಾಟಕ ರಾಜ್ಯ ಪತ್ರದ ಭಾಗ - 3" 
ರಲ್ಲಿ ದಿನಾಂಕ : 28 - 09 - 2013ರ ಅಧಿಸೂಚನೆ ಸಂಖ್ಯೆ ಕಸಂವಾಪ್ರ 150 ಕೆಎಂಯು 2011ನ್ನು ಪ್ರಕಟಿಸಿ, ಅದರಿಂದ ಭಾದಿತರಾಗುವ ಎಲ್ಲಾ ವ್ಯಕ್ತಿಗಳಿಂದ 
ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿದ್ದು, ಈ ಬಗ್ಗೆ ಯಾವುದೇ ಆಕ್ಷೇಪಣೆಗಳು ಸ್ವೀಕೃತವಾಗಿಲ್ಲದಿರುವುದರಿಂದ ಈಗ "ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ 
ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳು ಮತ್ತು ಅವಶೇಷ ಅಧಿನಿಯಮ 1961ರ ಕಲಂ 4(3)" ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಪರಿವಿಡಿಯಲ್ಲಿ 
ವಿವರಿಸಿರುವ ವಿಜಾಪುರ ನಗರದಲ್ಲಿರುವ ತಾಜಬಾವಡಿ ಪ್ರಾಚೀನ ಸ್ಮಾರಕವನ್ನು " ರಾಜ್ಯ ಸಂರಕ್ಷಿತ ಪಾರಂಪರಿಕ ಸ್ಮಾರಕ " ವೆಂದು ಈ ಮೂಲಕ ಘೋಷಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಜಿ. ಬಿ. ಹೇಮಣ್ಣ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ, ( ಆಡಳಿತ ಕನ್ನಡ) 

ಪರಿವಿಡಿ 
( ಅಧಿಸೂಚನೆ ಸಂಖ್ಯೆ : ಕಸಂವಾಪ್ರ 150 ಕೆಎಂಯು 2011 , ಬೆಂಗಳೂರು, ದಿನಾಂಕ : 22 - 05 - 2014) 

ಸಂರಕ್ಷಣೆಗೆ 

ಒಳಪಡ 
ಇರುವ | ಸ್ಮಾರಕ/ ಕಟ್ಟಡದ 

ಮೇರೆಗಳು 
ತಾಲ್ಲೂಕು ಬಹುದಾದ ವಿಸ್ತೀರ್ಣ 

ಒಡೆತನ 

ಷರಾ 
ಹೆಸರು 

( ಚಕ್ಕುಬಂದಿ) 


ರೆವಿನ್ನೂ 


ನಿವೇಶನ 


9 . 


ಪೂರ್ವಕ್ಕೆ 


ವಿಜಾಪುರ | ವಿಜಾಪುರ 

ತಾಲ್ಲೂಕು 


ವಿಜಾಪುರ | ತಾಜಬಾವಡಿ 
ನಗರ 
ವಾರ್ಡ್ 


ಕ್ಷೇತ್ರ | ಕ್ಷೇತ್ರ | 30 | 
ಅಂದಾಜು | ಅಂದಾಜು | ಗುಂಟೆ 

30 
ಗುಂಟೆ 

ಗುಂಟೆ 


30 


ಕಟ್ಟಿದ 


ಸಂಖ್ಯೆ 
ಸಿಟಿಎಸ್ 
ಸಂಖ್ಯೆ : 


ಸಣ್ಣ | ಈ ಸ್ಮಾರಕವು | ಕ್ರಿ. ಶ. 1620 
ಪತ್ರಸದಿಂದ ವಕ್ಸ್ ರಲ್ಲಿ 

ಮಂಡಳಿ , ಇಬ್ರಾಹಿಂ 
ಮನೆಗಳು ಬೆಂಗಳೂರು ರೋಜಾ 
ಇರುತ್ತವೆ. ಇವರ ದೊರೆಯು 
ಆಡಳಿತದಲ್ಲಿದೆ. 

ರಾಣಿಯಾದ 

ತಾಜ್ 
ನೆನಪಿನಲ್ಲಿ 
ಕಟ್ಟಿಸಿದ 
ಐತಿಹಾಸಿಕ 


ತನ್ನ 


1706, 


1032 


ಬಾವಿ. 


ಪಶ್ಚಿಮಕ್ಕೆ 
ಉತ್ತರಕ್ಕೆ 


ಖುಲ್ಲಾ 

ಜಾಗ. 
ಮತ್ತು ರಸ್ತೆ 

- 


ದಕ್ಷಿಣಕ್ಕೆ 


P . R . 372 
SC- 50 


ಜಿ. ಬಿ . ಹೇಮಣ್ಣ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ, (ಆಡಳಿತ ಕನ್ನಡ). 


೧೩೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 

ಭಾಗ ೩ 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು ದಾವಣಗೆರೆ ಜಿಲ್ಲೆ, ಜಿಲ್ಲಾಡಳಿತ ಭವನ , 2ನೇ ಮಹಡಿ , ಕೊಠಡಿ ಸಂಖ್ಯೆ , 52 ,53 , 

ಕರೂರು ಕೈಗಾರಿಕಾ ಪ್ರದೇಶ, ಪಿ. ಬಿ. ರಸ್ತೆ, ದಾವಣಗೆರೆ , ಇವರ ಕಾರ್ಯಾಲಯ . 
ವಿಷಯ : ಸಮಾಪನೆಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ ., ಗೌರಪುರ ಚನ್ನಗಿರಿ ತಾಲ್ಲೂಕು ಇದರ 

ನೋಂದಣಿಯನ್ನು ರದ್ದುಪಡಿಸುವ ಬಗ್ಗೆ . 
ಉಲ್ಲೇಖ : 2 . ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ ಇವರ ಪತ್ರ ಸಂಖ್ಯೆ : ಡಿಆರ್/ ಡಿವಿಜಿ/ ಸಮಾಪನೆ / 

ಸಿಆರ್ - 16/ 2010 - 11, ದಿನಾಂಕ : 29 -11 - 2010 . 
3 , ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ದಾವಣಗೆರೆ ಉಪ- ವಿಭಾಗ ದಾವಣಗೆರೆ ಇವರ ಪತ್ರ ಸಂಖ್ಯೆ : 

ಸನಿ - 31/ಸ್ಥಗಿತ /ಸಿಆ‌04 / 2010 - 11 , ದಿನಾಂಕ : 27 - 03- 2014 , 
ಪ್ರಸ್ತಾವನೆ : 

ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ , ಈ ಮೇಲ್ಕಂಡ ಸಹಕಾರ ಸಂಘವು ನೋಂದಣಿ ಸಂಖ್ಯೆ : ಎಆರ್ - 31/ 
ಆರ್‌ಜಿಎನ್ /26109/ 99 - 2000 , ದಿನಾಂಕ : 07 - 11 - 99ರಲ್ಲಿ ನೋಂದಣಿಯಾಗಿರುತ್ತದೆ. ಸಂಘದ ಕಾರ್ಯಚಟುವಟಿಕೆಗಳು ಪೂರ್ಣವಾಗಿ 
ಸ್ಥಗಿತಗೊಂಡಿದ್ದರಿಂದ, ಈ ಸಂಘವನ್ನು ಮುಂದುವರಿಸಿಕೊಂಡು ಹೋಗುವುದು ಸೂಕ್ತವಲ್ಲವೆಂದು ಭಾವಿಸಿ ಉಲ್ಲೇಖ (1) ರಲ್ಲಿ ಸಹಕಾರ ಸಂಘಗಳ ಉಪ 
ನಿಬಂಧಕರು ದಾವಣಗೆರೆ ಇವರು ದಿನಾಂಕ : 29 - 11 - 2010 ಆದೇಶದಲ್ಲಿ ಸಮಾಸಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ಚನ್ನಗಿರಿ ಇವರನ್ನು 
ಸಮಾಪನಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ ಸದರಿ ಸಮಾಪನಾಧಿಕಾರಿಗಳು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಗಳನ್ನು ವಿಲೇಮಾಡಿ ಶೂನ್ಯಗೊಳಿಸಿ ಸಂಘದ 
ನೋಂದಣಿಯನ್ನು ರದ್ದುಗೊಳಿಸಲು ಉಲ್ಲೇಖ (2 ) ರ ರೀತ್ಯಾ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರ ಮುಖಾಂತರ ಪ್ರಸ್ತಾವನೆ 
ಸಲ್ಲಿಸಿರುತ್ತಾರೆ. ಈ ಅಂಶಗಳನ್ನು ಪರಿಗಣಿಸಿ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ : ಡಿಆರ್ / ಡಿವಿಜಿ /ಸಮಾಪನೆ/ಸಿಆರ್ - 16 /2013 - 14 , ದಿನಾಂಕ : 29 - 03 - 2014, 
ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ 
ಸಂಖ್ಯೆ : ಸಿಎಂಡಬ್ಲೂಸಿಎಲ್ ಎಂ :2001 , ದಿನಾಂಕ : 21 -11-2001ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ಜಿ . ಓಬನಾಯ್ಕ ಸಹಕಾರ ಸಂಘಗಳ ಉಪ 
ನಿಬಂಧಕರು ದಾವಣಗೆರೆ ಜಿಲ್ಲೆ ದಾವಣಗೆರೆ ಆದ ನಾನು ಸಮಾಪನೆಗೊಂಡ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ , ಗೌರಪುರ ಚನ್ನಗಿರಿ ತಾಲ್ಲೂಕ್ 
ಇದರ ನೋಂದಣಿಯನ್ನು ರದ್ದುಗೊಳಿಸಿ ಆದೇಶ ಹೊರಡಿಸಿರುತ್ತೇನೆ. ಈ ರದ್ದತಿಯ ಆದೇಶದ ದಿನಾಂಕದಿಂದ ಸದರಿ ಸಂಘದ ಕಾರ್ಯ ಚಟುವಟಿಕೆಗಳು 
ನಿಂತುಹೋಗಿರುತ್ತವೆಂದು ಭಾವಿಸತಕ್ಕದ್ದು . ಈ ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲವೆಂದು ಪರಿಗಣಿಸತಕ್ಕದ್ದು ಹಾಗೂ ಕರ್ನಾಟಕ ಸಹಕಾರ ಸಂಘಗಳ 
ನಿಯಮಗಳು 1960ರ ನಿಯಮ 33( ಎನ್) ರನ್ವಯ ಈ ಸಂಘದ ದಾಖಲಾತಿಗಳನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ದಾವಣಗೆರೆ ಇವರ 
ಕಛೇರಿಯಲ್ಲಿಡಲು ಆದೇಶಿಸಿದೆ. 

ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಈ ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ : 29 - 03 - 2014 ರಂದು ಹೊರಡಿಸಿರುತ್ತೇನೆ. 
P . R . 373 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC-10 

ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES , (KARNATAKA ), BANGALORE 
CLARIFICATION UNDER SECTION 59( 4 ) OF THE KARNATAKA VALUE ADDED TAX ACT , 2003 . \ 
Sub : KVAT Act, 2003 - Clarification under Section 59(4 ) regarding the rate of tax applicable on Radio 

communication equipments -reg . 
Ret : 

Application dated : 12.12. 2013 of M /s. Mourya Infotek Private Limited, Bangalore- 560038 

( TIN : 29110327181) 
In the application cited above of M /s . Maurya Infotek Private Limited , " Shiv Ganga ", # 558 , 17th Cross, Indiranagar, 2nd 
Stage , Bangalore -560038 , has sought clarification regarding the rate of tax applicable on accessories of Radio communication 
equipments . 

2 . Section 59(4 ) of the Karnataka Value Added Tax Act, 2003 empowers the Commissioner of Commercial Taxes to clarify 
the rate of tax payable under the Act, if he considers it necessary or expedient so to do, for the purpose ofmaintaining uniformity in the 
work of assessments and collection of revenue . It is examined and found that the clarification requested by the petitioner is within the 
scope of the aforesaid provision and it is necessary that the clarification be issued for the purpose of maintaining uniformity in the work 
of assessments and collection of revenue . 

3 . Hence the following clarification is issued . 


CLARIFICATION NO .CLR .CR .135/ 13- 14, DATED : 20-05-2014 


It is hereby clarified that the rates of tax applicable on accessories of Radio communication equipments are as indicated 


below . 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 


02098 


SI. 


Goods 


Rate of tax /Section 


1 . 


Walkie talkie set covered under 
CET heading 8525 .60 . 11 


5 . 5 % with effect from 01 .08 .2012 as per Sl.No . 5 of the Table in the Notification 
No . FD 116 CSL 2006 ( 16 ) dated 06 .04 .2006 read with Notification - Il No . FD 43 
CSL 2007 dated 23 .03 . 2007 
5 . 5 % with effect from 01. 08 . 2012 as per Sl.No. 12 of the Table in the 
Notification No. FD 116 CSL 2006 (9 ) dated 31.03. 2006 . 
14 .5 % with effect from 01.08.2012 under Section 4 (1)(b )(iii) of the KVAT Act, 2003 . 


2 . 


2 Antenna and Aerials covered 
under CET heading 8529. 10 
Battery Charger 
Battery 


4 . 


( 2 ) 


AJAY SETH 
P . R . 374 

Commissioner of Commercial Taxes , 
SC - 100 

(Karnataka ), Bangalore 
DEPARTMENT OF COMMERCIAL TAXES 
Office of the Commissioner of Commercial Taxes in Karnataka , VTK , Gandhinagar, Bangalore , 

NOTIFICATION No.KTL .CR .4 /2013 -14 , dated : 22 .5 . 2014 . 
In exercise of the powers conferred by sub -section (1) of section 6 of the Karnataka Tax on Luxuries Act, 1979, it is hereby 
notified that in the following cases , the proprietors are notified of the requirement of production of accounts in support of the return filed 
by them for the year ending 31st March , 2014 : 

( 1) Proprietors in whose case non -payment or short payment of tax for any period in the year 2012 - 13 or 2013 - 14 has been 

detected on a visit or inspection by any of the departmental authorities ; 
Proprietors who have been assessed in any of the previous two years to an additional tax of twenty five thousand rupees 

ormore than admitted by them in the return filed for the year. 
(3 ) Proprietors in whose case the increase in the amount of tax payable for the year as declared in the return filed as 

compared to the amount of tax paid or assessed for the previous year is less than 15 % . 
(4 ) Proprietors who are nil filers or non -filers or who have closed business during the year 2013 -14 . 

AJAY SETH 
P . R . 375 

Commissioner of Commercial Taxes 
SC -100 

(Karnataka), Bangalore 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES , (KARNATAKA), BAN GALORE 

CLARIFICATION UNDER SECTION 59(4) OF THE KARNATAKA VALUE ADDED TAX ACT , 2003. 
Sub : KVAT Act, 2003 - Clarification under Section 59(4 ) regarding the rate of tax applicable on Electronic 

test rig - reg . 
Ref : Application dated : 05 - 04 - 2014 of M /s . Prevas India System Development Pvt. Ltd ., Bangalore . 

( TIN . 29790656704) 
In the application cited above of M /s. Prevas India System Development Pvt. Ltd., Unit No . F01 to G08 , Ground Floor, Alpha 
Block, Sigma Tech Park , Ramagondanahalli, Bangalore-560066 has sought clarification regarding the rate of tax applicable on 
Electronic test rig . 

2 . Section 59 (4 ) of the Karnataka Value Added Tax Act, 2003 empowers the Commissioner of Commercial Taxes to clarify 
the rate of tax payable under the Act, if he considers it necessary or expedient so to do , for the purpose ofmaintaining uniformity in the 
work of assessments and collection of revenue. It is examined and found that the clarification requested by the petitioner is within the 
scope of the aforesaid provision and it is necessary that the clarification be issued for the purpose of maintaining uniformity in the work 
of assessments and collection of revenue . 
3 . Hence the following clarification is issued . 

CLARIFICATION NO . CLR .CR . 07/2014- 15 . DATED : 20 -05 -2014 
It is clarified that Electronic test rig is liable to tax at 14 .5 % from 01.08 .2012 as unscheduled goods under section 4 (1) (b )(iii) 
of the Karnataka Value Added Tax Act, 2003. 

AJAY SETH 
P . R . 376 

Commissioner of Commercial Taxes , 
SC -100 

(Karnataka), Bangalore . 


೧೩೧೬ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೬ , ೨೦೧೪ 
ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ನಿಯಮಿತ 

(ಕರ್ನಾಟಕ ಸರ್ಕಾರದ ಸ್ವಾಮ್ಯಕ್ಕೆ ಒಳಪಟ್ಟಿದೆ) 
ನಂ . 6, ಜಿ. ಪಿ. ಆರ್ . ಟವರ್ , 1ನೇ ಮಹಡಿ , ಪಾರ್ಕ್ರ ಸ್ತೆ, ಟಸ್ಕರ್ ಟೌನ್, ಶಿವಾಜಿನಗರ , ಬೆಂಗಳೂರು- 51 

ಅಧಿಸೂಚನೆ 


ಸಂಖ್ಯೆ : ಕತಾಅನಿನಿ/ ಸಿ: ಆವ್ಯ / ಸಿಆರ್ / 087 / 2013 - 14 / 852 , ದಿನಾಂಕ 13 - 05 - 2014 


ವಿಷಯ : ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ನಿಯಮಿತದ ವೃಂದ ಮತ್ತು ನೇಮಕಾತಿ ನಿಯಮಗಳು - 2013ನ್ನು ತಕ್ಷಣದಿಂದ ಜಾರಿಗೆ ತರುವ 

ಕುರಿತು. 


ಉಲ್ಲೇಖ: 


1. ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಸಚಿವಾಲಯ ಪತ್ರ ಸಂ . ಸಕಇ 222 ಎಸ್‌ಡಿಸಿ 2013, ದಿನಾಂಕ 13 - 11 -2013 . 
2 . ಕತಾಅ ನಿಗಮದ 17ನೇ ನಿರ್ದೇಶಕರ ಮಂಡಳಿ ಸಭೆಯ ನಡವಳಿ. 


ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮದ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಸರ್ಕಾರದ ಆದೇಶ ಸಂಖ್ಯೆ : ಸಕನಿ 178 ಪವಯೋ 2009 , ದಿನಾಂಕ 27 - 7 - 2010 ಹಾಗೂ ಸರ್ಕಾರದ ಆದೇಶ ಸಂಖ್ಯೆ : ಸಕನಿ 178 
ಪವಯೋ 2009 ದಿನಾಂಕ 15 - 9 - 2010 ರಲ್ಲಿ ಕೇಂದ್ರ ಕಛೇರಿ ಹಾಗೂ ಜಿಲ್ಲಾ ಕಛೇರಿಗಳಲ್ಲಿ ವಿವಿಧ ವೃಂದದ ಒಟ್ಟು 64 ಹುದ್ದೆಗಳನ್ನು ಸೃಜಿಸಿ ಆದೇಶಿಸಿದೆ. ಈ ಹುದ್ದೆಗಳನ್ನು ಭರ್ತಿ ಮಾಡಲು ವೃಂದ ಮತ್ತು ನೇಮಕಾತಿ 
ನಿಯಮಗಳನ್ನು ರಚಿಸಿ ದಿನಾಂಕ 28 - 11 - 2012 ರಂದು ನಡೆದ ನಿಗಮದ 13ನೇ ನಿರ್ದೇಶಕರ ಮಂಡಳಿ ಸಭೆಯಲ್ಲಿ ಮಂಡಿಸಿ ಅನುಮೋದಿಸಿದಂತೆ ಪ್ರಸ್ತಾವನೆಯನ್ನು ಸರ್ಕಾರದ ಅನುಮೋದನೆ ಕೋರಿ ಸಲ್ಲಿಸಲಾಗಿತ್ತು. ಸದರಿ 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಪರಿಷ್ಕರಿಸಿ ಉಲ್ಲೇಖ (1) ರ ಆದೇಶದಲ್ಲಿ ಸರ್ಕಾರವು ನಿಗಮದ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ಅನುಮೋದನೆ ನೀಡಿ, ನಿಗಮದ ಮುಂದಿನ ನಿರ್ದೇಶಕರ ಮಂಡಳಿಯ ಅನುಮೋದನೆ ಪಡೆದು 
ಅನುಷ್ಠಾನಗೊಳಿಸುವಂತೆ ಸೂಚಿಸಲಾಗಿದೆ. 

ಅಂತೆಯೇ ದಿನಾಂಕ 18 - 12 - 2013 ರಂದು ನಡೆದ ನಿಗಮದ 17ನೇ ನಿರ್ದೇಶಕರ ಮಂಡಳಿ ಸಭೆಯ ಮುಂದೆ ಮಂಡಿಸಲಾಗಿ ಆಡಳಿತ ಮಂಡಳಿ ಸಭೆಯು ಪೂರ್ಣವಾಗಿ ಅವಲೋಕನ ಮಾಡಿ ಸೂಕ್ತ ಅನುಮೋದನೆ ನೀಡಿದೆ. 
ಮೇಲೆ ಪ್ರಸ್ತಾಪಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮದಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮ -2013ನ್ನು ತಕ್ಷಣದಿಂದ ನಿಗಮದಲ್ಲಿ ಅಳವಡಿಸಿಕೊಂಡು ಜಾರಿಗೆ ತರಲಾಗಿದೆ. 

ವ್ಯವಸ್ಥಾಪಕ ನಿರ್ದೇಶಕರು, 
ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ನಿಯಮಿತ, 

ಬೆಂಗಳೂರು 


ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು. 


Dಂಡ 


ಅಧಿಸೂಚನೆ 


ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ ನಿಯಮಿತದ ( ಇದರಲ್ಲಿ ಇನ್ನು ಮುಂದೆ ಕ. ತಾ . ಅ.ನಿ . ಎಂದು ಕರೆಯಲಾಗಿದೆ.) ಸಂಸ್ಥಾಪನಾ ಪತ್ರದ ಮೂಲಕ ತನಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸದರಿ ನಿಗಮದ 
ನಿರ್ದೇಶಕರ ಮಂಡಳಿಯು ಕರ್ನಾಟಕ ಸರ್ಕಾರದ ಅನುಮೋದನೆ ಪಡೆದು ಈ ಮುಂದಿನ ವಿನಿಯಮಗಳನ್ನು ರಚಿಸುತ್ತದೆ, ಎಂದರೆ: 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 


೧೩೧೭ 


ನಿಯಮಗಳು 
ಹೆಸರು ಮತ್ತು ಪ್ರಾರಂಭ:- (1) ಈ ನಿಯಮಗಳನ್ನು ಕ. ತಾ . ಅ. ನಿ. ನಿ . ದ ( ವೃಂದ ಮತ್ತು ನೇಮಕಾತಿ ) ನಿಯಮಗಳು 2013 ಎಂದು ಕರೆಯಬಹುದು( 2) ನಿಗಮದ ನಿರ್ದೇಶಕರ ಮಂಡಳಿಯು ಅಧಿಸೂಚಿಸಿದ ದಿನಾಂಕದಿಂದ 
ಅವುಗಳು ಜಾರಿಗೆ ಬರತಕ್ಕದ್ದು. . 
ಪರಿಭಾಷೆಗಳು: - (1) ಈ ನಿಯಮಗಳಲ್ಲಿ, ಸಂದರ್ಭವು ಅನ್ಯಥಾ ಅಗತ್ಯಪಡಿಸಿದ ಹೊರತು: 
ಎ) “ನೇಮಕಾತಿ ಪ್ರಾಧಿಕಾರ ” ಎಂದರೆ ಕ. ತಾ . ಅ.ನಿ. ದ ವ್ಯವಸ್ಥಾಪಕ ನಿರ್ದೇಶಕರು. 

“ನೇರ ನೇಮಕಾತಿ”, ಯಾವುದೇ ಪ್ರವರ್ಗದ ಸೇವೆ ಅಥವಾ ಹುದ್ದೆಗೆ ಸಂಬಂಧಿಸಿದಂತೆ ನೇರ ನೇಮಕಾತಿಯಲ್ಲಿ ಯಾವುದೇ ರಾಜ್ಯ /ಸಿವಿಲ್ ಸೇವೆ ಅಥವಾ ನಿಗಮ ಅಥವಾ ಸಂಸ್ಥೆಯಿಂದ ಬಡ್ತಿ ಅಥವಾ 
ಪ್ರತಿನಿಯೋಜನೆ ಮೂಲಕ ಮಾಡಿಕೊಳ್ಳುವ ನೇಮಕಾತಿಗಿಂತ ಬೇರೆಯದಾದ ನೇಮಕಾತಿಯು ಒಳಗೊಳ್ಳುತ್ತದೆ; 
“ ನೌಕರ ” ಎಂದರೆ ಈ ನಿಯಮಗಳ ಅನುಸಾರ ನೇಮಕಗೊಂಡ ನಿಗಮದ ನೌಕರ: 

“ನಿರ್ದೇಶಕರ ಮಂಡಳಿ ” ಎಂದರೆ ನಿಗಮದ ಸಂಸ್ಥಾಪನಾ ಪತ್ರದಂತೆ ರಚಿತವಾದ ನಿಗಮದ ನಿರ್ದೇಶಕರ ಮಂಡಳಿ , 
ಇ) ಅಧಿಕಾರಿ” ಎಂದರೆ ನಿಗಮದ ಅಧಿಕಾರಿ. 
ಎಫ್) “ಹಿಂದುಳಿದ ವರ್ಗಗಳು ” ಎಂದರೆ ಕರ್ನಾಟಕ ಸರ್ಕಾರವು ಹಿಂದುಳಿದ ವರ್ಗಗಳೆಂದು ಹಾಗೆ ಅಧಿಸೂಚಿಸಿದ ವರ್ಗ ಮತ್ತು ಪ್ರವರ್ಗಗಳಿಗೆ ಸೇರಿದ ವ್ಯಕ್ತಿಗಳು; 
ಜಿ) “ಬಡ್ತಿ” ಎಂದರೆ ನಿಗಮದ ಸೇವೆಯ ಕೆಳ ಹುದ್ದೆ ಅಥವಾ ಶ್ರೇಣಿಯಿಂದ ಸೇವೆಯ ಉನ್ನತ ಹುದ್ದೆ ಅಥವಾ ಶ್ರೇಣಿಗೆ ನೇಮಕ; 
ಹೆಚ್ ) “ನೇಮಕಾತಿ ಸಮಿತಿ ” ಎಂದರೆ ನೇರ ನೇಮಕಾತಿಯನ್ನು ಮಾಡುವ ಉದ್ದೇಶಕ್ಕಾಗಿ ಈ ನಿಯಮಗಳಲ್ಲಿ ನಿಯಮಿಸಲ್ಪಟ್ಟಂತೆ ನಿರ್ದೇಶಕರ ಮಂಡಳಿಯಿಂದ ನೇಮಕವಾದ ಪ್ರಾಧಿಕಾರ ; 
ಐ ) “ ಅನುಸೂಚಿತ ಜಾತಿಗಳು ” ಮತ್ತು “ ಅನುಸೂಚಿತ ಬುಡಕಟ್ಟುಗಳು” ಭಾರತ ಸಂವಿಧಾನದ 341 ಮತ್ತು 342ನೇ ಅನುಚ್ಛೇದಗಳ ಮೇರೆಗೆ ಮಾಡಿದ ಸಂವಿಧಾನದ ( ಅನುಸೂಚಿತ ಜಾತಿಗಳ ಮತ್ತು ಅನುಸೂಚಿತ 

ಬುಡಕಟ್ಟುಗಳ) ಆದೇಶ 1950ರಲ್ಲಿ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳಿಗೆ ಸಂಬಂಧಿಸಿದ ಉಲ್ಲೇಖಕ್ಕೆ ಅನುರೂಪವಾಗಿರತಕ್ಕದ್ದು: 
ಜೆ) “ ಆಯ್ಕೆ ” ಎಂದರೆ ನೇಮಕಾತಿ ಸಮಿತಿಯಿಂದ ಈ ನಿಯಮಗಳ ಉಪಬಂಧಗಳಿಗೆ ಅನುಸಾರವಾಗಿ ಮಾಡಲಾದ ಆಯ್ಕೆ ; 

“ ನಿಗಮ ” ಎಂದರೆ ಕಂಪನಿಗಳ ಅಧಿನಿಯಮ 1956 ಮೇರೆಗೆ ನೊಂದಯಿತವಾದ ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ ; ( 2) ಈ ನಿಯಮಗಳಲ್ಲಿ ಬಳಸಿದ ಆದರೆ ಪರಿಭಾಷಿಸಿರದ ಪದಗಳು , ಕಂಪನಿಗಳ 
ಅಧಿನಿಯಮ 1956ರಲ್ಲಿ ಅಥವಾ ಸಂದರ್ಭಾನುಸಾರ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಅಧಿನಿಯಮ, 1978 (ಕರ್ನಾಟಕ ಅಧಿನಿಯಮ 1990ರ 14) ರ ಮೇರೆಗೆ ರಚಿಸಿದ ಅಥವಾ ರಚಿಸಲಾಗಿದೆಯೆಂದು 

ಭಾವಿಸಿದ ನಿಯಮಗಳಲ್ಲಿ ಅವುಗಳಿಗೆ ನೀಡಿರುವ ಅರ್ಥಗಳನ್ನೇ ಹೊಂದಿರತಕ್ಕದ್ದು. 
3. ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮದ ನೌಕರರಿಗೆ ಅನ್ವಯವಾಗುವ ಇತರೆ ನಿಯಮಗಳು:- ಈ ನಿಯಮಗಳಲ್ಲಿ ಅನ್ಯಥಾ ಉಪಬಂಧಿಸಲಾದದ್ದನ್ನುಳಿದು, ಸರ್ಕಾರಿ ನೌಕರಿಗಾಗಿ ಕರ್ನಾಟಕ ಸರ್ಕಾರವು ನಿಯಮಿಸಿದಂಥ ಇತರ 

ನಿಯಮಗಳ ಉಪಬಂಧಗಳನ್ನು ಕ. ತಾ . ಅ.ನಿ. ನಿಗಮದ ನೌಕರರಿಗೂ ಮಂಡಳಿಯ ಅನುಮತಿಯನ್ನು ಪಡೆದು ಅಗತ್ಯವಾದಂತೆ ಅಳವಡಿಸಿಕೊಳ್ಳಬಹುದು. 
4. ಹುದ್ದೆಯ ಪ್ರವರ್ಗ, ನೇಮಕಾತಿ ವಿಧಾನ ಮತ್ತು ಕನಿಷ್ಠ ವಿದ್ಯಾರ್ಹತೆ:- ಕ. ತಾ . ಅ.ನಿ. ನಿಗಮದ ಸಿಬ್ಬಂದಿ ವರ್ಗವು ಹುದ್ದೆಗಳ ಪ್ರವರ್ಗವನ್ನು ಒಳಗೊಂಡಿದ್ದು ವೇತನ ಶ್ರೇಣಿ, ನೇಮಕಾತಿ ವಿಧಾನ ಮತ್ತು ಕನಿಷ್ಠ ವಿದ್ಯಾರ್ಹತೆಯು 

ಅನುಸೂಚಿ- I ಮತ್ತು || ಹಾಗೂ VI ರಲ್ಲಿ ನಿರ್ದಿಷ್ಟಪಡಿಸಿದಂತೆ ಇರತಕ್ಕದ್ದು. 
5. ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮದ ನೌಕರರು ಕೆಲವು ಇಲಾಖಾ ಪರೀಕ್ಷೆಗಳನ್ನು ತೇರ್ಗಡೆ ಮಾಡಬೇಕಾಗಿರುತ್ತದೆ.: 
1. ನೌಕರರು ಈ ನಿಯಮಗಳ ಮೇರೆಗೆ ಉಪಬಂಧಿಸಲಾದಂತೆ ಪ್ರೊಬೇಷನರಿ 2 ವರ್ಷ ಅವಧಿಯೊಳಗೆ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಮತ್ತು ಕೆಲವು ಇತರ ಇಲಾಖಾ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗತಕ್ಕದ್ದು. 

ನೌಕರನು ಇಲಾಖಾ ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಿದಾಗ ಮಾತ್ರವೇ ಅವನು ಹೊಂದಿದ ಹುದ್ದೆಯಲ್ಲಿ ಖಾಯಂಗೊಳ್ಳತಕ್ಕದ್ದು ಅಥವಾ ಕಾಲಿಕ ವೇತನ ಶ್ರೇಣಿಯ ವೇತನ ಬಡ್ತಿ ಪಡೆಯತಕ್ಕದ್ದು. 


2 . 


ನೌಕಗಳ 


೧೩೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೬ , ೨೦೧೪ 


ಭಾಗ ೩ 


3 . ಯಾವುದೇ ಉನ್ನತ ಹುದ್ದೆಯ ಬಡ್ಡಿಗಾಗಿ, ಅಭ್ಯರ್ಥಿಯು, ಈ ನಿಯಮಗಳ ಮೇರೆಗೆ ಉಪಬಂಧಿಸಲಾದಂತೆ ಅಂಥ ಉನ್ನತ ಹುದ್ದೆಗೆ ನಿಗಧಿಪಡಿಸಿದ ಇಲಾಖಾ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಿರಬೇಕು. ಹಾಗೂ ಒಂದು ವರ್ಷ 

ಸ್ಥಾನಪನ್ನ ಅವಧಿ. 
6. ಶಿಸ್ತು ವ್ಯವಹರಣೆಗಳನ್ನು ಹೂಡುವ ಮತ್ತು ದಂಡನೆಗಳನ್ನು ವಿಧಿಸುವ ಪ್ರಾಧಿಕಾರ ಮತ್ತು ಅಫೀಲು ಉಪಬಂಧಗಳು: 

ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ ನಿಯಮಿತದ ಯಾರೇ ನೌಕರನ ವಿರುದ್ಧ ಶಿಸ್ತು ವ್ಯವಹರಣೆಗಳನ್ನು ನೇಮಕ ಪ್ರಾಧಿಕಾರವು ಕರ್ನಾಟಕ ಸಿವಿಲ್ ಸೇವೆಗಳ ( ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 
1957ಕ್ಕೆ ಅನುಸಾರವಾಗಿ ಹೂಡಬಹುದು. ನೇಮಕಾತಿ ಪ್ರಾಧಿಕಾರ, ವಿವಿಧ ಬಗೆಯ ದಂಡನೆಗಳನ್ನು ವಿಧಿಸುವ ಶಿಸ್ತು ಪ್ರಾಧಿಕಾರ ಮತ್ತು ಅಫೀಲು ಪ್ರಾಧಿಕಾರಗಳು ಈ ನಿಯಮಗಳಿಗೆ ಸೇರ್ಪಡೆ ಮಾಡಲಾದ 1ನೇ IVನೇ ಮತ್ತು Vನೇ 

ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಲಾದಂತೆ ಇರತಕ್ಕದ್ದು . . 
7 . ನಿವೃತ್ತಿ ಪ್ರಯೋಜನಗಳು:- ನಿಗಮದ ನೌಕರರು ನಿವೃತ್ತಿಯ ನಂತರ ಈ ಮುಂದಿನ ಪ್ರಯೋಜನಗಳನ್ನು ಪಡೆಯಲು ಅರ್ಹರಾಗಿರುತ್ತಾರೆ . 

• ಸಮೂಹಉಪದಾನ 

ಗುಂಪು ವಿಮೆ 
• ನೌಕರರ ಭವಿಷ್ಯ ನಿಧಿ 

• ಗಳಿಕೆ ರಜೆ ನಗಧೀಕರಣ 
ಈ ವಿನಿಯಮಗಳಲ್ಲಿ ಒಳಗೊಂಡಿರುವುದು ಏನೆ ಇದ್ದರೂ , ಕ. ತಾ. ಅ.ನಿ. ನಿಯಮಿತದ ಯಾರೇ ನೌಕರನು ನಿವೃತ್ತಿ ವೇತನಕ್ಕೆ ಅರ್ಹನಾಗಿರತಕ್ಕದ್ದಲ್ಲ 

ವ್ಯವಸ್ಥಾಪಕ ನಿರ್ದೇಶಕರು, 
ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ನಿಯಮಿತ, 

ಬೆಂಗಳೂರು. 


ಅನುಸೂಚಿ 
ಹುದ್ದೆಗಳ ಪ್ರವರ್ಗ ವೇತನ ಶ್ರೇಣಿ ಮತ್ತು ಹುದ್ದೆಗಳ ಸಂಖ್ಯೆಗಳನ್ನು ತೋರಿಸುವ ವಿವರಣ ಪಟ್ಟಿ 

ಸಾರ್ವಜನಿಕ ವಲಯದ ಉದ್ಯಮ: ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ ನಿಯಮಿತ 


ಹುದ್ದೆಗಳ 


ಕ್ರಸಂ. 


ಹುದ್ದೆಗಳ ಪ್ರವರ್ಗ 


ವೇತನ ಶ್ರೇಣಿ 
( ರೂ .) 


ಷರಾ 


ಸಂಖ್ಯೆ 


52500 - 73000 


ವ್ಯವಸ್ಥಾಪಕ ನಿರ್ದೇಶಕರು 

ಕಾರ್ಯಪಾಲಕ ಅಭಿಯಂತರರು 
| ಲೆಕ್ಕಾಧಿಕಾರಿ 


36300 - 53850 


28100 - 50100 


4 


. 


ಸಹಾಯಕ ಅಭಿಯಂತರರು 


22800 - 43200 


[ 5 ] ಅಭಿವೃದ್ಧಿ ಅಧಿಕಾರಿಗಳು 


20000 -36300 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜೂನ್ ೨೬ , ೨೦೧೪ 


೧೩೧೯ 


ಕ್ರಸಂ. 


ಹುದ್ದೆಗಳ ಪ್ರವರ್ಗ 


ವೇತನ ಶ್ರೇಣಿ 

( ರೂ .) 


ಷರಾ 


3 


6 | ಕಛೇರಿ ಅಧೀಕ್ಷಕರು 


20000 - 36300 


ಪ್ರಥಮ ದರ್ಜೆ ಸಹಾಯಕರು 


14550 - 26700 


ದ್ವಿತೀಯ ದರ್ಜೆ ಸಹಾಯಕರು/ಕಂಪ್ಯೂಟರ್ ಆಪರೇಟರ್ 


11600 - 21000 


ವಾಹನ ಚಾಲಕರು 


11600 - 21000 | 


10 | ದಲಾಯತ 


9600 - 14550 


12 
64 


ಒಟ್ಟು 


ವ್ಯವಸ್ಥಾಪಕ ನಿರ್ದೇಶಕರು, 
ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ನಿಯಮಿತ, 

ಬೆಂಗಳೂರು. 


ಅನುಸೂಚಿ- II 
ವಿವರಣಾ ಪಟ್ಟಿ - 1ಕ್ಕೆ ಅನುಸಾರವಾಗಿ ಹುದ್ದೆಗಳ ನೇಮಕಾತಿ /ಬಡ್ತಿ/ ಮರು- ಪದನಾಮೀಕರಣದ ವಿಧಾನವನ್ನು ತೋರಿಸುವ ವಿವರಣಾ ಪಟ್ಟಿ 

ಸಾರ್ವಜನಿಕ ವಲಯದ ಉದ್ಯಮ : ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ ನಿಯಮಿತ 


ಅರ್ಹತೆ 


ಕ್ರಸಂ. 


ಹುದ್ದೆಗಳ ಪ್ರವರ್ಗ 


ವೃಂದದ 
ಸಂಖ್ಯಾಬಲ 


ಪರಿಷ್ಕೃತ ವೇತನ ಶ್ರೇಣಿ 


ನೇಮಕಾತಿ ವಿಧಾನ 


ನೇರ ನೇಮಕಾತಿಗಾಗಿ 


ಬಡ್ತಿಗಾಗಿ 


ವ್ಯವಸ್ಥಾಪಕ ನಿರ್ದೇಶಕರು 


ಪ್ರತಿ ನಿಯೋಜಿನ ಅಧಿಕಾರಿಗೆ 
ಅನ್ವಯಿಸುವ ವೇತನ ಶ್ರೇಣಿ 


ಭಾ . ಆ . ಸೇ ./ ಭಾ . ಪೋ . ಸೇ / ಭಾ . ಅ. ಸೇ . (ಆಯ್ಕೆ 
ಶ್ರೇಣಿ) ಮತ್ತು ಕ. ಆ. ಸೇ /( ಆಯ್ಕೆ ಶ್ರೇಣಿ) ಗಳಿಂದ 
ಪ್ರತಿ ನಿಯೋಜನೆ ಮೂಲಕ 


೧೩೨೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜೂನ್ ೨೬ , ೨೦೧೪ 


ಭಾಗ ೩ 


ಅರ್ಹತೆ 


ಕ್ರ. ಸಂ . 


ಹುದ್ದೆಗಳ ಪ್ರವರ್ಗ 


ವೃಂದದ 
ಸಂಖ್ಯಾಬಲ 


ಪರಿಷ್ಕೃತ ವೇತನ ಶ್ರೇಣಿ 


ನೇಮಕಾತಿ ವಿಧಾನ 


ನೇರ ನೇಮಕಾತಿಗಾಗಿ 


3 


ಕಾರ್ಯಪಾಲಕ 
ಅಭಿಯಂತರರು 


( ರೂ .36300 -53850) 


ಲೋಕೋಪಯೋಗಿ/ನೀರಾವರಿ ಇಲಾಖೆ 
| ಯಾವದೇ ಸರ್ಕಾರಿ ಸಂಸ್ಥೆಯಿಂದ ಪ್ರತಿ 
ನಿಯೋಜನೆ 


ಲೆಕ್ಕಾಧಿಕಾರಿ 


( ರೂ . 28100- 50100) 


ರಾಜ್ಯ ಲೆಕ್ಕ ಪತ್ರ ಇಲಾಖೆಯಿಂದ 
ಪ್ರತಿನಿಯೋಜನೆ 


4 ) ಸಹಾಯಕ ಅಭಿಯಂತರರು 


( ರೂ . 22800 - 43200) 


ಲೋಕೋಪಯೋಗಿ/ನೀರಾವರಿ ಇಲಾಖೆ 
ಯಾವುದೇ ಸರ್ಕಾರಿ ಸಂಸ್ಥೆಗಳಿಂದ ಪ್ರತಿ 
ನಿಯೋಜನೆ ಮೂಲಕ 


5 


| | 


ಅಭಿವೃದ್ಧಿ ಅಧಿಕಾರಿಗಳು 


10 


| 


( ರೂ .20000 - 36300) 


ಶೇ .100 ರಷ್ಟು ನೇರ ನೇಮಕಾತಿ / 
ಇಲಾಖೆಯಿಂದ ಪ್ರತಿ ನಿಯೋಜನೆ ಮೂಲಕ 
ಅಧೀಕ್ಷಕರು /ಅಭಿವೃದ್ಧಿ ಇಲಾಖೆಯಿಂದ 
ಪಿ. ಡಿ. ಒ / ಇತರೆ ನಿಗಮಗಳಿಂದ /ಸಮಾಜ ಕಲ್ಯಾಣ 
ಇಲಾಖೆಯಿಂದ 


ಅಂಗೀಕೃತ ವಿಶ್ವ 
ವಿದ್ಯಾಲಯ /ಸಂಸ್ಥೆಯಿಂದ 
ಪದವೀಧರರಾಗಿದ್ದು , ಶೇ .60 
ಅಂಕಗಳನ್ನು ಹೊಂದಿರಬೇಕು. 
ಅಂಗೀಕೃತ ಸಂಸ್ಥೆಯಿಂದ 
ಎಂ .ಎಸ್. ಆಫೀಸ್ ನಲ್ಲಿ ಪ್ರಮಾಣ 
ಪತ್ರದ ಕೋರ್ಸ್ ಹೊಂದಿರಬೇಕು. 


- 6 | ಕಛೇರಿ ಅಧೀಕ್ಷಕರು 


( ರೂ .20000 -36300) 


/ ಶೇ .100 %ರಷ್ಟು ಬಡ್ತಿ ಮೂಲಕ 


ಪ್ರ. ದ. ಸ. ರಾಗಿ 5 ವರ್ಷಗಳ 
ಸೇವಾನುಭವ, ಅಕೌಂಟ್ಸ್, 
ಹೈಯರ್, ಜನರಲ್ ಲಾ 
ಭಾಗ - 1 ಮತ್ತು ಭಾಗ - 2 
ಕಮ್ಯೂನಿಟಿ 
ಡೆವಲಪ್‌ಮೆಂಟ್ ಭಾಗ - 1 
ಮತ್ತು 2 ವಿಷಯಗಳಲ್ಲಿ 
ತೇರ್ಗಡೆಯಾಗಿರಬೇಕು. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜೂನ್ ೨೬ , ೨೦೧೪ 


೧೩೨೧ 


ಅರ್ಹತೆ 


ಕ್ರಸಂ. 


ಹುದ್ದೆಗಳ ಪ್ರವರ್ಗ 


ವೃಂದದ 
ಸಂಖ್ಯಾಬಲ 


ಪರಿಷ್ಕೃತ ವೇತನ ಶ್ರೇಣಿ 


ನೇಮಕಾತಿ ವಿಧಾನ 


ನೇರ ನೇಮಕಾತಿಗಾಗಿ 


ಬಡ್ತಿಗಾಗಿ 


| 


8 


ಪ್ರಥಮ ದರ್ಜೆ 
ಸಹಾಯಕರು 


12 


( ರೂ .14550 - 26700) 


ಶೇ .50ರಷ್ಟು ನೇರ ನೇಮಕಾತಿ ಮತ್ತು ಶೇ .50 
ರಷ್ಟು ದ್ವಿತೀಯ ದರ್ಜೆ ಸಹಾಯಕರು ಹಾಗೂ 
ಕಂಪ್ಯೂಟರ್ ಆಪರೇಟರ್ ವೃಂದದಿಂದ 
ಬಡ್ತಿಯ ಮೂಲಕ 


ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ 
ಶೇ .50 %ರಷ್ಟು ಅಂಕಗಳೊಂದಿಗೆ 
| ಯಾವುದೇ ಪದವಿ ಅಂಗೀಕೃತ 
ಸಂಸ್ಥೆಯಿಂದ ಎಂ .ಎಸ್‌. ಆಫೀಸ್ ನಲ್ಲಿ 
ಪ್ರಮಾಣ ಪತ್ರ ಕೋರ್ಸ್ 
ಹೊಂದಿರಬೇಕು. 


ದ್ವೀತಿಯ ದರ್ಜೆ 
ಸಹಾಯಕರು ಹಾಗೂ 
ಕಂಪ್ಯೂಟರ್ ಆಪರೇಟರ್ 
ಮತ್ತು 5 ವರ್ಷ ಸೇವೆ 
ಸಲ್ಲಿಸಿರಬೇಕು. ಅಕೌಂಟ್ 
ಹೈಯರ್, ಜನರಲ್ ಲಾ 
ಭಾಗ-1 ಮತ್ತು 2 
ವಿಷಯದಲ್ಲಿ 
ತೇರ್ಗಡೆಯಾಗಿರಬೇಕು. 


8 


. 


ದ್ವಿತೀಯ ದರ್ಜೆ 
ಸಹಾಯಕರು/ಕಂಪ್ಯೂಟರ್ 
ಆಪರೇಟರ್ 


| 


13 


( ರೂ . 11600 - 21000) 


ಶೇ . 75ರಷ್ಟು ನೇರ ನೇಮಕಾತಿ ಹಾಗೂ ಶೇ .25 % 
ರಷ್ಟು ದಲಾಯಿತರ ಬಡ್ತಿ ಮೂಲಕ 


ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ | ಎಸ್ . ಎಸ್ .ಎಲ್. ಸಿ . 
ಪದವಿ ಹೊಂದಿರಬೇಕು. ಅಂಗೀಕೃತ ಪರೀಕ್ಷೆಯಲ್ಲಿ 
ಸಂಸ್ಥೆಯಿಂದ ಎಂ .ಎಸ್‌. ಆಫೀಸ್ ತೇರ್ಗಡೆಯಾಗಿರಬೇಕು. 
ಕೋರ್ಸ್ ಮಾಡಿರುವ ಪ್ರಮಾಣ ದಲಾಯಿತರಾಗಿ 5 ವರ್ಷ 
ಪತ್ರವನ್ನು ಹೊಂದಿರಬೇಕು. ಸೇವೆ ಸಲ್ಲಿಸಿರಬೇಕು. 


9 


ವಾಹನ ಚಾಲಕರು 


( ರೂ . 11600 - 21000) 


| 


ನೇರ ನೇಮಕಾತಿಯ ಮೂಲಕ 


ಲಘು ಮೋಟಾರ್ ವಾಹನ ಚಾಲನಾ 
ಪರವಾನಗಿ ಜೊತೆಗೆ ಎಸ್. ಎಸ್ . 
ಎಲ್. ಸಿ. ಯಲ್ಲಿ 
ತೇರ್ಗಡೆಯಾಗಿರಬೇಕು. ವಾಹನ 
ಚಾಲನೆಯಲ್ಲಿ 2 ವರ್ಷ 
ಅನುಭವವಿರಬೇಕು. 


10 | ದಲಾಯತ 


12 


( ರೂ . 9600 - 14550) 


| ನೇರ ನೇಮಕಾತಿ 


ಎಸ್.ಎಸ್ .ಎಲ್.ಸಿ . ಯಲ್ಲಿ 
ತೇರ್ಗಡೆಯಾಗಿರಬೇಕು. 


ಒಟ್ಟು 


164 | 


ವ್ಯವಸ್ಥಾಪಕ ನಿರ್ದೇಶಕರು, 
ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು. 


೧೩೨೨ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೬, ೨೦೧೪ 

ಅನುಸೂಚಿ- III 
ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ ನಿಯಮಿತದ ವಿವಿಧ ಹುದ್ದೆಗಳಿಗೆ ಗೊತ್ತುಪಡಿಸಲಾದ ಇಲಾಖಾ ಪರೀಕ್ಷೆಗಳು 


ಅನುಸೂಚಿ-1 ರಲ್ಲಿದ್ದಂತೆ ಹುದ್ದೆಯ ಪ್ರವರ್ಗ 


ಇಲಾಖಾ ಪರೀಕ್ಷೆಗಳು 


ಅನುಸೂಚಿ-1 ರಲ್ಲಿರುವ 

ಹುದ್ದೆಯ ಕ್ರ. ಸಂ 
- 05 


ಅಭಿವೃದ್ಧಿ ಅಧಿಕಾರಿಗಳು 


ಅಕೌಂಟ್ಸ್ ಹೈಯರ್ ಜನರಲ್ ಲಾ ಭಾಗ - 1 ಮತ್ತು || ಕಮ್ಯೂನಿಟಿ ಡೆವಲಪ್‌ಮೆಂಟ್ 
ಭಾಗ | ಮತ್ತು || 


ಕಛೇರಿ ಅಧೀಕ್ಷಕರು 


7 


ಪ್ರಥಮ ದರ್ಜೆ ಸಹಾಯಕರು 


ಅಕೌಂಟ್ಸ್ ಹೈಯರ್, ಜನರಲ್ ಲಾ ಭಾಗ 1 ಮತ್ತು || 


ದ್ವೀತಿಯ ದರ್ಜೆ ಸಹಾಯಕರು/ಕಂಪ್ಯೂಟರ್ ಆಪರೇಟರ್ 


ವ್ಯವಸ್ಥಾಪಕ ನಿರ್ದೇಶಕರು, 

ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು. 

ಅನುಸೂಚಿ- IV 
ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ ನಿಯಮಿತದ ಸಿಬ್ಬಂದಿ ವರ್ಗದಲ್ಲಿನ ಹುದ್ದೆಗಳು (ನೇರ ನೇಮಕಾತಿ ಮತ್ತು ಬಡ್ತಿ ಹುದ್ದೆಗಳು)-1 


ಅನುಸೂಚಿ- | ರಲ್ಲಿರುವ 

ಹುದ್ದೆಯ ಕ್ರ. ಸಂ 


ಅನುಸೂಚಿ- 1 ರಲ್ಲಿದ್ದಂತೆ ಹುದ್ದೆಯ ಪ್ರವರ್ಗ 


ನೇಮಕಾತಿ ಪ್ರಾಧಿಕಾರ 


ಶಿಸ್ತು ಪ್ರಾಧಿಕಾರ 


ದಂಡನೆಗಳು 


ಅಫೀಲು 
ಪ್ರಾಧಿಕಾರ 


ಅಭಿವೃದ್ಧಿ ಅಧಿಕಾರಿಗಳು 
ಕಛೇರಿ ಅಧೀಕ್ಷಕರು 


ವ್ಯವಸ್ಥಾಪಕ ನಿರ್ದೇಶಕರು 


ಪ್ರಥಮ ದರ್ಜೆ ಸಹಾಯಕರು 


ವ್ಯವಸ್ಥಾಪಕ ನಿರ್ದೇಶಕರು 


ಮಂಡಳಿ 


ದ್ವಿತೀಯ ದರ್ಜೆ ಸಹಾಯಕರು ಹಾಗೂ 
ಕಂಪ್ಯೂಟರ್ ಆಪರೇಟರ್ 


ಕರ್ನಾಟಕ ಸಿವಿಲ್ ಸೇವಾ ( ಸಿ . ಸಿ. ಎ) 
ನಿಯಮಗಳ ಅನ್ವಯ ಸಣ್ಣ ಪ್ರಮಾಣದ 
ದಂಡನೆ ಮತ್ತು ದೊಡ್ಡ ಪ್ರಮಾಣದ 
ದಂಡನೆಗಳನ್ನು ಮಂಡಳಿಯ 
ಅನುಮೋದನೆ ಪಡೆದು ವ್ಯವಸ್ಥಾಪಕ 
ನಿರ್ದೇಶಕರು ವಿಧಿಸಬಹುದು 


ವಾಹನ ಚಾಲಕರು 


ದಲಾಯಿತ 


ವ್ಯವಸ್ಥಾಪಕ ನಿರ್ದೇಶಕರು, 
ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 


೧೩೨೩ 


ಅನುಸೂಚಿ- V 


ಪ್ರತಿ ನಿಯೋಜನೆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಪ್ರಾಧಿಕಾರ, ಶಿಸ್ತು ಪ್ರಾಧಿಕಾರ ಮತ್ತು ಅಫೀಲು ಪ್ರಾಧಿಕಾರ 


ಅನುಸೂಚಿ- | ರಲ್ಲಿದ್ದಂತೆ ಹುದ್ದೆಯ ಪ್ರವರ್ಗ 


ಅನುಸೂಚಿ- | 
ರಲ್ಲಿರುವ ಹುದ್ದೆಯ 

ಕ್ರ. ಸಂ . 


ಶಿಸ್ತು ಪ್ರಾಧಿಕಾರ 


ದಂಡನೆಗಳು 


ಅಪೀಲು ಪ್ರಾಧಿಕಾರ 


ಪ್ರತಿ ನಿಯೋಜನೆ ಹುದ್ದೆಗಳ 1:1 


_ 3 


ವ್ಯವಸ್ಥಾಪಕ ನಿರ್ದೇಕರು 
ಕಾರ್ಯಪಾಲಕ ಅಭಿಯಂತರರು 
ಲೆಕ್ಕಾಧಿಕಾರಿಗಳು | 
ಸಹಾಯಕ ಅಭಿಯಂತರರು 
ಅಭಿವೃದ್ಧಿ ಅಧಿಕಾರಿಗಳು 


ಎಲ್ಲಾ ಪ್ರತಿ ನಿಯೋಜನೆ ಹುದ್ದೆಗಳಿಗಾಗಿ ಶಿಸ್ತು ಪ್ರಾಧಿಕಾರ , ದಂಡನೆ ಮತ್ತು ಅಪೀಲು 
ಪ್ರಾಧಿಕಾರಗಳು ಕರ್ನಾಟಕ ಸಿವಿಲ್ ಸೇವಾ ( ಸಿ. ಸಿ. ಎ.) ನಿಯಮಗಳು / ಅನ್ವಯವಾಗುವ ಇತರೆ 
ಯಾವುದೇ ನಿಯಮಗಳು ಮತ್ತು ಅಖಿಲ ಭಾರತ ಸೇವಾ ನಡತೆ ನಿಯಮಗಳ ಅನ್ವಯ 

ಇರುತ್ತವೆ. 


5 


. 


ವ್ಯವಸ್ಥಾಪಕ ನಿರ್ದೇಶಕರು , 
ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು. 


1 . 


ಅನುಸೂಚಿ- VI 
ನೇಮಕಾತಿ ಸಮಿತಿ: ನೇಮಕಾತಿಗಾಗಿ ಇರುವ ನೇಮಕಾತಿ ಸಮಿತಿಯು ಈ ಮುಂದಿನ ಅಧಿಕಾರಿಗಳನ್ನು ಒಳಗೊಂಡಿರತಕ್ಕದ್ದು. 
1. ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ ನಿಯಮಿತ 
2. ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ 
3. ವ್ಯವಸ್ಥಾಪಕ ನಿರ್ದೇಶಕರು, ಡಾ||ಬಿ. ಆರ್. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಿಯಮಿತ 
4. ಸರ್ಕಾರದ ಉಪ ಕಾರ್ಯದರ್ಶಿಗಳು, ಸಮಾಜ ಕಲ್ಯಾಣ ಇಲಾಖೆ 

ಸರ್ಕಾರದ ಉಪ ಕಾರ್ಯದರ್ಶಿಗಳು , ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
6. ಸರ್ಕಾರದ ಉಪ ಕಾರ್ಯದರ್ಶಿಗಳು, ಸಾರ್ವಜನಿಕ ಉದ್ಯಮಗಳ ಇಲಾಖೆ 
7. ಕಛೇರಿ ಅಧೀಕ್ಷರು, ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ , ನಿಯಮಿತ 


ಅಧ್ಯಕ್ಷರು 
ಸದಸ್ಯರು 
ಸದಸ್ಯರು 
ಸದಸ್ಯರು 
- ಸದಸ್ಯರು 
- ಸದಸ್ಯರು 
- ಸದಸ್ಯ -ಕಾರ್ಯದರ್ಶಿ 


೧೩೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 


ಭಾಗ ೩ 


ಒಂದು ವೇಳೆ, ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರು , ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರಿಗಿಂತ ಹಿರಿಯರಾಗಿದ್ದರೆ ಆಗ ಅವರೇ ಅಧ್ಯಕ್ಷರಾಗಿರತಕ್ಕದ್ದು. 
2 . ಬಡ್ತಿ ಸಮಿತಿ: ಇಲಾಖೆಯ ಬಡ್ತಿ ಸಮಿತಿಯು ಈ ಮುಂದಿನ ಅಧಿಕಾರಿಗಳನ್ನು ಒಳಗೊಂಡಿರತಕ್ಕದ್ದು. 
1. ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ ನಿಯಮಿತ 

- ಅಧ್ಯಕ್ಷರು 
2. ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ ಅಥವಾ ಜಂಟಿ ನಿರ್ದೇಶಕರ ದರ್ಜೆಗಿಂತ ಕಡಿಮೆ ಇರದ ಅವರ 
ನಾಮ ನಿರ್ದೇಶಿತ ವ್ಯಕ್ತಿ 

- ಸದಸ್ಯರು 
3. ಸರ್ಕಾರದ ಉಪ ಕಾರ್ಯದರ್ಶಿಗಳು , ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

- ಸದಸ್ಯರು 
4. ಸರ್ಕಾರದ ಉಪ ಕಾರ್ಯದರ್ಶಿಗಳು , ಸಾರ್ವಜನಿಕ ಉದ್ಯಮಗಳ ಇಲಾಖೆ 

- ಸದಸ್ಯರು 
5. ಕಛೇರಿ ಅಧೀಕ್ಷರು, ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ ನಿಯಮಿತ 

- ಸದಸ್ಯ ಕಾರ್ಯದರ್ಶಿ 
ಬಡಿಗಾಗಿ ಅರ್ಹತೆ ಹೊಂದಲು ನಿಗಧಿಪಡಿಸಿರುವ ಇಲಾಖಾ ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಬೇಕು ಮತ್ತು ಒಂದು ವರ್ಷ ಸ್ಥಾನಪನ್ನ ಅವಧಿಯನ್ನು ನಿಗಧಿಪಡಿಸಲಾಗಿದೆ. 
ಬಡ್ತಿಯ ಹಾಲಿ ಹುದ್ದೆಯಲ್ಲಿ 5 ವರ್ಷಗಳ ಸೇವೆ ಸಲ್ಲಿಸಿರುವ ಪ. ಜಾತಿ / ಪ. ಪಂಗಡದ ಅಭ್ಯರ್ಥಿಗಳು ಲಭ್ಯವಿರದಿರುವ ಸಂದರ್ಭಗಳಲ್ಲಿ 5 ವರ್ಷಗಳ ಸೇವಾ ಅಗತ್ಯತೆಗೆ ಪ್ರತಿಯಾಗಿ 3 ವರ್ಷಗಳ ಸೇವೆಯನ್ನು ಪೂರೈಸಿರುವ 

ರನ್ನು ಸಹ ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 126 ಎಸ್. ಸಿ.ಆರ್‌. 82 ದಿನಾಂಕ 26 .11.1982ರ ಅನ್ವಯ ಬಡ್ತಿಗಾಗಿ ಪರಿಗಣಿಸಲಾಗುವುದು. 
ನೇಮಕಾತಿ ಮತ್ತು ಬಡ್ಡಿ ಆದೇಶವನ್ನು ನಿರ್ದೇಶಕರ ಮಂಡಳಿಯ ಅನುಮೋದನೆಯೊಂದಿಗೆ ಹೊರಡಿಸತಕ್ಕದ್ದು. 
ಹುದ್ದೆಗಳ ನೇಮಕಾತಿ ವಿಧಾನ : 
1. ಅಭಿವೃದ್ಧಿ ಅಧಿಕಾರಿ/ ಪ್ರಥಮ ದರ್ಜೆ ಸಹಾಯಕರು / ದ್ವಿತೀಯ ದರ್ಜೆ ಸಹಾಯಕರು /ಕಂಪ್ಯೂಟರ್ ಆಪರೇಟರ್ : ಈ ಕೆಳಕಂಡ ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಮಾತ್ರ ನೇಮಕಾತಿ ಸಮಿತಿಯ 
ಮೂಲಕ ನೇಮಕಾತಿ 
ಲಿಖಿತ ಪರೀಕ್ಷೆ: ಎ) ಸಾಮಾನ್ಯ ಜ್ಞಾನ, ಸಾಮಾನ್ಯ ಆಂಗ್ಲ ಭಾಷೆ 

150 ಅಂಕಗಳು 
ಬಿ) ತಾರ್ಕಿಕ, ಸಂಖ್ಯಾ ಸಾಮರ್ಥ್ಯ ಮತ್ತು ಮಾನಸಿಕ ಸಾಮರ್ಥ್ಯ ಪರೀಕ್ಷೆ 

150 ಅಂಕಗಳು 
ಸೂಚನೆ: ಪ್ರಶ್ನೆ ಪತ್ರಿಕೆಗಳಲ್ಲಿ ಉತ್ತರಿಸಲು ಕಷ್ಟವಾದ ಪ್ರಮಾಣದ ಮಟ್ಟವು ಬೇರೆ ಬೇರೆ ವೃಂದಗಳಿಗೆ ಬೇರೆ 

ಬೇರೆಯಾಗಿರಬಹುದು . 
2 . ವಾಹನ ಚಾಲಕರು: ನೇಮಕಾತಿ ಸಮಿತಿಯು ಸಹ - ಸದಸ್ಯರನ್ನಾಗಿ ನೇಮಕ ಮಾಡಿಕೊಂಡ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ( ಆರ್. ಟಿ . ಓ ) ಅವರಿಂದ ಚಾಲನಾ ಪರೀಕ್ಷೆ ( ಚಾಲನಾ ಅಂಕಗಳು) ನಡೆಸುವ ಮೂಲಕ ಆಯ್ಕೆ 
3, ದಲಾಯಿತ: ಎಸ್.ಎಸ್.ಎಲ್.ಸಿ. ಯಲ್ಲಿ ಗಳಿಸಿರುವ ಅಂಕಗಳ ಆಧಾರದ ಮೇಲೆ ಅರ್ಹತೆಯನ್ನು ಪರಿಗಣಿಸಿ ನೇಮಕಾತಿ ಸಮಿತಿಯಿಂದ ಆಯ್ಕೆ ಮಾಡಲಾಗುವುದು. 
4, ವಯಸ್ಸು: ಪ. ಜಾ / ಪ. ಪಂ . ಗರಿಷ್ಟ 35 +5 = 40 ವರ್ಷ 

ಹಿಂ . ವ ( ಪ್ರವರ್ಗ -1) ಗರಿಷ್ಟ 35 +5 = 40 ವರ್ಷ 
ಇ. ಹಿಂ . ವ ( ಪ್ರವರ್ಗ - 2ಎ , 2ಬಿ , 3ಎ , 3ಬಿ) ಗರಿಷ್ಟ 35 + 3 = 38 ವರ್ಷ 


ವ್ಯವಸ್ಥಾಪಕ ನಿರ್ದೇಶಕರು , 
ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ನಿಯಮಿತ, 

ಬೆಂಗಳೂರು. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜೂನ್ ೨೬ , ೨೦೧೪ 


02998 


KARNATAKA THANDA DEVELOPMENT CORPORATION LIMITED , BANGALORE . 


NOTIFICATION 


No. KTDCL /EST /CQR /087/ 2013 - 14 /852, Dated 13 -5 - 2014 
In exercise of the powers conferred under the Articles of Association of the Karnataka Thanda Development Corporation Limited , (herein after called as KTDCL ) the Board of Directors of the said 
Corporation with the approval of the Government ofKarnataka makes the following regulation namely : 

RULES 
1. Title and commencement:- (1) These Rules may be called the KTDCL (Cadre and Recruitment ) Rules, 2013. 

(2 ) They shall come into force on the date of notification by the Board of Directors of the Corporation . 


Definitions :- (1) In these Rules, unless the context otherwise requires: 
a . “ Appointing Authority ” means the Managing Director of the Karnataka Thanda Development Corporation Ltd ., 
b . " Direct Recruitment" in relation to any category of service or post includes appointment otherwise than by promotion or deputation from any state civil service or corporate or Body : 

“ Employee "means employee of the Corporation appointed in accordance with these regulations : 
" Board of Directors” means the Board of Directors of the Corporation formed as per Articles of Association of the Corporation . 

"Officer ” means the Officer of the Corporation . 
f. “ Backward Classes” means the persons belonging to the classes or categories so notified by the Government of Karnataka as Backward Classes . 

“Promotion ”means the appointment from a lower post or grade of service to a higher post or grade of service in the corporation . 
“ Recruitment Committee ” means the Committee as prescribed in these Rules Authority appointed by the Board of Directors for the purpose ofmaking direct recruitment. 
" Scheduled Castes" and " Scheduled Tribes" shall have reference to the Scheduled Castes and Scheduled Tribes in the Constitution (Scheduled Castes /Scheduled Tribes) Order 1950 made 
under Articles 341 and 342 of the Constitution of India : 
" Selection " means selection in accordance with the provisions of these Rules by the Recruitment Committee. 
“Corporation ” means the KTDCL registered under the companies Act 1956 . 
(2 ) Words used but not defined in these Rules shall have themeaning assigned to them in the Companies Act, 1956 or as the case may be , in the rules made or deemed to have been made under 

the Karnataka State Civil Services Act, 1978 (Karnataka Act 14 of 1990 ). 
Application of other rules to the employees of the KTDCL :- The provisions of the other Rules as prescribed by the Government of Karnataka for Government Employees save as otherwise 
provided in these Rules ,may be adopted as required with the approval of the Board for the Employees ofKTDCL. 
Category of posts , method of recruitment and minimum qualification :- The establishment of the KTDCL shall consist of the category of posts scale of pay , the method of recruitment and 
minimum qualification shall be as specified in scheduled I and II and VI. 
Employees of the KTDCL to pass certain Departmental Examinations: 


3. 


5 . 


0292 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 


ಭಾಗ ೩ 


6 . 


(1) The employee shall pass kannada language examination & certain other departmental examinations within the probationary period of two years as provided under these Rules . 
(2) Employee shall be confirmed in the post held by him or shall earn an increment in the time scale of the pay only when he passes the departmental examinations. 
(3 ) For promotion to any higher post, candidate must have passed departmental examinations for such higher post, and one year officiation period as provided under these rules . 
Authority to institute disciplinary proceedings and impose penalties and appeal provisions: 

The disciplinary proceedings against an employee of the Karnataka Thanda Development Corporation Limited may be instituted by the Appointing Authority in accordance with the Karnataka Civil 
Services (Classification , Control and Appeal) Rules 1957 . The Appointing Authority, the Disciplinary Authority to impose different type of penalties and Appellate Authority shall be as specified in 
Schedule – III, IV and V appended to these Rules . 
Retirement benefits :- Employees of Corporation are eligible for the following benefits after retirement. 

a) Group gratuity 
b ) Group Insurance 
c ) Employees Provident Fund 

d ) Earned Leave Encashment 
Notwithstanding anything contained in these regulations , an employee of the Karnataka Thanda Development Corporation Limited shall not be eligible for pension . 


7 . 


Managing Director 
Karnataka Thanda Development Corporation Ltd . 

Bangalore . 


SCHEDULE - 1 
STATEMENT SHOWING THE CATEGORY OF POSTS , PAY SCALE & NUMBER OF POSTS 
PUBLIC SECTOR UNDERTAKING : KARNATAKA THANDA DEVELOPMENT CORPORATION LTD . 


Pay Scale 


Category of Posts 


No of Posts 


Remarks 


(Rs) 


3 


- 


4 


Managing Director 


52500 -73000 


2 


Executive Engineer 


36300 -53850 


Account Officer 


28100 -50100 


Assistant Engineer 


22800 -43200 


Development Officer 


20000- 36300 


- 


10 


Office Superintendent 


20000 - 36300 


1 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೬, ೨೦೧೪ 


0292 


Category of Posts 


Pay Scale 

(Rs) 


No of Posts 


Remarks 


First Division Assistant 


14550 - 26700 


- 


12 


Second Division Assistant-Cum -Computer Operator 


11600 -21000 


Driver 


11600 -21000 


Dalayath 


9600 - 14550 


Total 


64 


Managing Director 
Karnataka Thanda Development Corporation Ltd . 

Bangalore . 


SCHEDULE - II 
STATEMENT EXPLAINING THE METHOD OF RECRUITMENT/PROMOTION /RE- DESIGNATION FOR THE POSTS AS PER SCHEDULE -I 

PUBLIC SECTOR UNDERTAKING : KARNATAKA THANDA DEVELOPMENT CORPORATION LTD . 


Eligbility 


SI NO 


Category of 

Posts 


Cadre strength 


Pay scale revised 


Method of recruitment 


For Direct Recruitment 


For Promotion 


3 


Managing 
Director 


The scale attached to 

the deputationist 


Deputation from IAS /IPS/IFS (Selection 
Grade) and KAS (selection grade) or 
equilant cadre Dev . Departments 


Executive 
Engineer 


(Rs. 36300 -53850 ) 


By Deputation from PWD /Irrigation /any 
Govt. Organisation . 


Account Officer 


1 


( Rs. 28100 -50100) 


By Deputation from SAD of equilant rank 


. 


. 


. 


nago 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೬, ೨೦೧೪ 


ಭಾಗ ೩ 


Eligbility 


SI NO 


Category of 

Posts 


Cadre strength 


Pay scale revised 


Method of recruitment 


For Direct Recruitment 


For Promotion 


4 


Asst. Engineer 


11 


(Rs. 22800 -43200 ) 


By Deputation from PWD/ Irrigation /any 
Govt. Dept./ Govt. agencies. 


5 


Devp . Officer 


(Rs.20000 -36300) 


By Direct Recruitment / Deputation from 
the cadre of Superintendent / PDO s 
from Dev . Departments / Other 
Corporations /Social Welfare Dept. 


Any degree with 60 % marks from 
recongnized University /Institutions 
Should have a certificate course in 
MS office from a recognized 
institution . 


Office 
Superintendent 


5 years experience as 
FDC . 


(Rs. 20000 -36300) 


100 % by promotion 


First Division 


12 


(Rs.14550 -26700 ) 


50 % Direct Recruitment & 
50 % Promotion from SDA Cum 
Computer Operator 


Any Degree from a recognized 
university with minimum 50 % of 
marks . Should have a certificate 
course in MS office from a 
recognized institution . 


5 years of service as 
Second Division Asst. 
cum -Computer operator. 


Asst. 


Second Division 
Asst.-Cum 
Computer 
operator 


Any degree from a recognized 
university. should have a certificate 
course in MS office from a 
recognized institution . 


13 


(Rs. 11600 -21000 ) 


75 % Direct Recruitment & 
25 % Promotion from Dalayat. 


Should have passed 
SSLC. Should have put in 
5 years of service as 
Dalayath . 


Driver 


(Rs. 11600 -21000) 


By Direct Recruitment 


Pass in SSLC with LMV Driving 
license. 2 years experience in 
driving. 


10 


(Rs.9600 - 14550) 


By Direct Recruitment 


Pass in SSLC . 


Dalayath 

Total 


12 
64 


. 


Managing Director 
Karnataka Thanda Development Corporation Ltd., Bangalore . 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜೂನ್ ೨೬ , ೨೦೧೪ 


೧೩೨೯ 


SCHEDULE - III 


Departmental Examinations prescribed for various posts of KARNATAKA THANDA Development Corporation Limited 


SI.No. of the post in 

schedule 


Category of posts as in schedule -1 


Departmental examinations 


Development Officer 


Accounts Higher, 
Gen . Law part I & II, 
Community Development Part I & II 


Office Superintendent 


First Division Assistant 
Second Division Assistant- cum - Computer Operator 


Accounts Higher, 
Gen . Law part I & II, 


8 


Managing Director 
Karnataka Thanda Development Corporation Ltd . 

Bangalore . 


SCHEDULE - IV 


Posts in the establishment of Karnataka Thanda Development Corporation Limited 

(Direct Recruitment and Promotion posts ) 


SI.No s of the 

post in 
schedule -1 


Category of posts as in Schedule-1 


Appointing Authority 


Disciplinary Authority 


Penalties 


Appellate 
Authority 


Dev. Officer 


Managing Director 


Board 


Office Superintendents 


Managing Director 


As per Karnataka Civil 
Services(CCA) rules minor 
penalty by Managing Director 
and major penalty by Managing 
Director with approval of the 
Board 


7 


First Division Assistant 


Second Division Assistant -cum 


೧೩೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 


ಭಾಗ ೩ 


SI.No s of the 

post in 
schedule -1 


Category of posts as in Schedule -1 


Appointing Authority 


Disciplinary Authority 


Penalties 


Appellate 
Authority 


Computer Operator 


9 


Driver 


10 


Dalayath 


Managing Director 
Karnataka Thanda Development Corporation Ltd . 

Bangalore. 


Scheduled - V 
Posts in the establishment of Karnataka Thanda Development Corporation Limited 
Appointing Authority , Disciplinary Authority and Appellate Authority for deputation posts . 


SI. No s of the post 

in schedule-1 


Category of posts as in Schedule-1 


Disciplinary 
Authority 


Penalties 


Appellate Authority 


Deputation Posts 


Managing Director 


Executive Engineer 


Accounts Officer 


Asst. Engineer 


For all deputation posts, the disciplinary authority , Penalties and Appellate Authority 
are as per Karnataka Civil Services (CCA) rules/any other applicable rules and as 

per all India Service conduct Rules. 


DevelopmentOfficer 


Managing Director 
Karnataka Thanda Development Corporation Ltd . 

Bangalore 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೬ , ೨೦೧೪ 


naan 


SCHEDULED – VI. 
Karnataka Thanda Development Corporation Limited 
RECRUITMENT AND PROMOTION COMMITTIES 


I. RECRUITMENT COMMITTEE : The Recruitment Committee for recruitment shall consist of the following officers : 


1. Managing Director,Karnataka Thanda Development Corporation Ltd ., 


Chairman 


2. 


Commissioner for SocialWelfare Department 


Member 


Managing Director, Dr.B . R . Ambedkar Development Corporation Ltd ., 


Member 


4 . 


Deputy Secretary to Govt. SocialWelfare Department 


Member 


5 . 


Deputy Secretary to Govt. Dept. of Personnel & Administrative Reforms 


Member 


6 . 


Deputy Secretary to Govt., Dept. of Public Enterprises 


Member 


7. Office Superintendent of Karnataka Thanda Development Corporation. 


Convener 


In case , if the Commissioner of Social Welfare happens to be senior to Managing Director, Karnataka Thanda Development Corporation Ltd ., then he shall be the Chairman . 


PROMOTION COMMITTEE: The Departmental Promotion committee shall consist ofthe following officers: 


1. 


Managing Director, Karnataka Thanda Development Corporation Ltd., 


Chairman 


2 . 


Commissioner for SocialWelfare Department or his nominee not below 


the rank of Joint Director. 


Member 


3. 


Deputy Secretary to Govt. Dept. of Personnel & Administrative Reforms 


Member 


4. 


Deputy Secretary to Govt., Dept of Public Enterprises 


Member 


5 . 


Office Superintendent 


Convener 


naag 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೬ , ೨೦೧೪ 


ಭಾಗ ೩ 


Prescribed departmental exams should be passed to be qualified for the promotion and one year officiation period is fixed . 


SC /ST employees who have completed 3 years of service in the existing post for promotion against the requirement of 5 years of service , in cases where candidates with 5 years 


service are not available will also be considered for promotion as per G . O .No: DPAR 126 SCR 82, dated : 26 .11. 1982. 


Appointment & Promotion order shallbe issued with the approval of the Board . 


MODE OF RECRUITMENT FOR VARIOUS POSTS : 


1 . DEVELOPMENT OFFICER / FIRST DIVISION ASSISTANT / SECOND DIVISION ASSISTANT -CUM -COMPUTER OPERATER / - Recruitmentby the recruitment committee 


based on the marks obtained in the written test only as under: 


WRITTEN TEST : 


a) General knowledge , General English 


- 150 marks 


b ) Test of Reasoning Numerical ability & mental aptitude 


- 150 marks 


Note : The level of difficulty in question paper may be different for different cadres . 


3 . DRIVER 


Selection by conducting driving test (driving score) by Co -opting RTO by the recruitmentcommittee . 


4 . DALAYATH 


Selection by merit taking into consideration marks obtained in SSLC by recruitment committee . 


5 AGE 


SC /ST/ – maximum 35 + 5 = 40 years , 


BCs (Category - 1) - maximum 35 + 5 = 40 years , 


BCs (Category - 2A , 2B , 3A , 3B -maximum 35 + 3 = 38 years 


PD . 46 
SC . 25 


Managing Director 
Karnataka Thanda Development Corporation Ltd . 

Bangalore. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 


೧೩೩೩ 


IN THE COURT OF VIIITH ADDITIONAL CHIEF METROPOLITAN MAGISTRATE BANGALORE CITY 

It is hereby notified to the public that, the Chandralayaout Police Station Bangalore City have seized the following vehicles as 
unclaimed and such vehicle are lying in the police station as undlaimed so far. Hence the owners of the properties and vehicles may put 
their claim one month from the date of this publication 


Bangalore City 
Dated : 22 /05 / 2014 

VIIITH ADDITIONAL CHIEF METROPOLITAN MAGISTRATE 

BANGALORE CITY 
List of unclaimed vehicles are lying in Chandralayout Police Station , Bangalore City . 

Vehicle 
Crime No and 

Engine 
Type 

Chassis Number PF .NO . Case Stage 
Section 

Number 


SL . 


NO . 


E06DF373170 


372517 


16 /01 


56 / 2001 
U /S 489(B ) 
IPC 


CHETAK BAJAJ 
KA -04-J-900 


C . C .NO . 12478 /01 
ACQUITTED ON 

19 / 10 /2006 IN 
5TH ACMM COURT 
C .C .NO. 2354 /03 
ACQUITTED ON 

17 /09 /2005 IN 
5TH ACMM COURT 


02 


NO NUMBER 


NO NUMBER 


90 /02 


267/02 
U /S 143, 144 , 
147 , 148 , 427 , 
323 , 332R /W 
149 IPC 


KINETIC 
HONDA 
KA -02 - E -1258 


03 


P1808F044249 


12/04 


332 /02 
U /S 379 IPC 


TVS- XL - SUPERP1808M044190 
KA - 02- W -8679 


04 


04B15L21997 


04B16F22133 


90 /05 U /S 379 
IPC 


SPLENDER 
PLUS 


25 /06 


KA - 23 - M -4884 


DJGBLK73476 


DJVBLK74076 


32 /06 


04 /06 
U /S 379 IPC 


PULSAR 150 
KA - 05 - EX - 27 


C .C .NO .31742/05 

THIS CASE 
ACQUITTED ON 

15 /09 / 2010 IN 
5TH ACMM COURT 
C .C.NO .25820/ 06 
ACQUITTED ON 

04 /01 /2012 IN 
8TH ACMM COURT 
C .C.NO .12148/06 
ACQUITTED ON 
8TH ACMM COURT 
SC .NO .662/ 2008 
FTC -2 Acquitted 

30 /01/2009 
SC .NO .662 /2008 
FTC - 2 Acquitted 

30 /01/2009 
C .C .NO .21766 /06 
ACQUITTED ON 
8TH ACMM COURT 


7405M457886 


7405F418638 


05 /08 


12 /08 U /S 
399 , 402 IPC 


SUZUKI 
SUMARAI 
KA-05 -L - 3843 
PULSAR -150 
KA -02-ER - 3660 


DHGBNG34585 MD24HDHZZNCG9642 


05/08 


12/08 U /S 
399, 402 IPC 


| 


145225325 


99C145225325 


54 /09 


20 /09 U / S 392 | RX YAMAHA - 
IPC 


135 


KA -07 - J-7340 


C REPORT CASES 
Engine Number Chassis Number 


SL . 


PF .NO . 


Case Stage 


Crime No 
and Section 


NO . 


Vechile 

Type 
TVS -50 
KA - 04 - R - 2287 


01 


162/04 
U / S 379 IPC 


ABO7M377270 


| A607F894306 


38 /04 


C REPORT ON 
20/01/2004 IN 
5TH ACMM COURT 


೧೩೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 


ಭಾಗ ೩ 


SL . 


Engine Number 


Chassis Number 


PF .NO . 


Case Stage 


NO . 


Crime No 

Vechile 
and Section 

Type 
25/05 U /S | HERO SHAKTI 
379 IPC 

NO NUMBER 


EB522344 


MD397B1BRV6517608 


68 /05 


EA75714 


CA75649 


67 /05 


25 /05 
U /S 379 IPC 


LUNA 
KA-01 -H -1549 


C REPORT ON 
23/06 /2005 IN 
5TH ACMM COURT 
C Report On 
23 /06 /2005 in 
5th ACMM COURT 
C Report On 8th ACMM 
COURT 


ODILA1804508 


MD621BD11A2L39328 


67 /13 


229 / 13 
U /S 379 IPC 


TVS XL 
KA -02 -HR - 3004 


NCR CASES 
JF08E0287415 ME4JF085438279424 


01 


59 /13 


NCR NO . 
245 /2013 


NO NUMBER 
HONDA ACTIVA 


02B18M08841 


02B20C12970 


59/ 13 


NCR NO . 
245 / 2013 


SPLENDER 
KA -05 -EH -6553 


VIIITH ADDITIONAL CHIEF METROPOLITAN 
PR . 368 

MAGISTRATE BANGALORE CITY 
OFFICE OF THE X ADDL . C .M .M ., MAYOHALL , BANGALORE 

NOTIFICATION 

Dated : 24 /08 /2013. 
It is hereby notified to the General public that the following unclaimed vehicles are in the custody of M . D . PURA P .S ., 
Bangalore , which are seized under the various crime cases . 

Engine No. & 
SI.No Case Number PF No Vehicle Make & Regn . No 

Chasis No. 

Chasis No. 
C .Misc. 450 /2011 144/2011 Suzuki samurai KA03 J 730 

7404M456180 
C .Misc .01/ 2012 15 /2012 Kinetic Nova KA -03 EH 706 

NOEUL033650 NOFUL033057 
C .Misc .02/ 2012 16 / 2012 Bajaj pulsar TN 22 AE 4577 

DHGBLD27472 DHVBLD28265 
C .Misc . 03 / 2012 19 /2012 Bajaj CT100 KA 03 EP120 

DUMBLD18107 DUFDLD75936 
C .Misc . 12 /2012 73/ 2012 Hero Honda Passion plus AP 05 AE 5032 ISB87 CM3GPG04M09C40118 
C .Misc . 25 / 2012 185 / 2012 | Kinetic Honda KA03 X 3245 
NCR. 1307 /2012 219 / 2012 | Yamaha RX 100 UP 53 A 534 

IL1201229 

IL1201229 
NCR .718 /2013 140 /2013 Honda Activa KA 02 EN 7802 

UF08E0596180 ME4GF085K 

48580102 
SHD No.1117 /2013121 /2013 Hero Honda Splendor KA 53 S 7878 02G18 M00701 | 02GOC004 80 

Any person having right to claim to above vehicles shall approach the M .D .PURA P . S ., Bangalore with necessary document 
within one month from today, failing which the above said vehicles will be confiscated to Government. 

Any claims received after the due date will not be entertained . 
PR . 243 

X Addl. Chief Metropolitan Magistrate Bangalore City 
IN THE COURT OF THE CJ & JMFC DEVANAHALLI BANGALORE 
It is notified to the General public that the INTERNATIONAL AIR PORT Traffic police station Devanahalli, Bangalore city have 
Seized the following vehicles which are unclaimed and said vehicles are laying in the police station as unclaimed so far Hence the 
owners of the vehicles Can put their claim within one month from the date of this publication . 
Bangalore 
Date :22 - 05 - 2014 

By the order of the Court 
CJ & JMFC Court Devanahalli Bangalore 


000voAWN 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 


೧೩೩೫ 


SL.NO 


Crime.No 


PF .NO 


Type of 
Vehicle 


Reg No of the 

vehicle 


Chassis No 


Engine No 


17/ 2009 


Tata Safare 


New reg Vehicle 


403063KTZ9160 


KTZ904349 


09/2008 Sec 279 , 
337 , 304 ( A) IPC 
190 /2005 Sec 279 , 
337 , 304 ( A) IPC 


02/ 2014 


Tempo 


KA- 40 -125 


357010JVQ826508 


4973921JVQ763162 


3 


. 


03/2014 


Car 


KA-02- P -1233 


MA3EYE 
31500245903 


G10B1N241045 


29/ 2011 Sec 279 , 304 

(A )IPC 
103/2012 Sec 279 , 

338 IPC 


4 


. 


04 /2014 


Scoter 


KA- 05 - X-3478 


35CBDL02273 


31MBDL72929 


54/2013 Sec 279, 
337 , 304 ( A) IPC 


05 /2014 | 


Motor Cycle | KA -04 -EM- 5470 


DUFBMF160Z6 


DUMBMF33474 


PR. 365 

By the order of the Court 
SC .05 

CJ & JMFC Court Devanahalli Bangalore . 
ಪೊಲೀಸ್ ಕಮೀಷನರ್ ರವರ ಕಛೇರಿ, ನಂ .1, ಇನ್‌ಫೆಂಟ್ರಿ ರಸ್ತೆ, ಬೆಂಗಳೂರು ನಗರ. 

ಅಧಿಸೂಚನೆ 
ಸಂಖ್ಯೆ: 04/ ಅಸೂ / ಡಿಸಿಪಿ/ ಸಂವಿ/2014 ದಿನಾಂಕ: 08ನೇ ಮೇ , 2014 
ಬೆಂಗಳೂರು ನಗರ -ಕೆಂಗೇರಿ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ಈ ಕೆಳಕಂಡ ರಸ್ತೆಗಳಲ್ಲಿ ದಿನದ ಬಹತೇಕ ವೇಳೆ ಅತ್ಯಧಿಕ 
ಸಂಚಾರ ದಟ್ಟಣೆ ಹಾಗೂ ಹೆಚ್ಚಿನ ಜನದಟ್ಟಣೆಯಿಂದ ಕೂಡಿರುತ್ತವೆ. ಅಲ್ಲದೇ ವಾಹನಗಳು ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಅಡ್ಡಾದಿಡ್ಡಿಯಾಗಿ ನಿಲುಗಡೆ ಮಾಡಿ 
ಸುಗಮ ಸಂಚಾರಕ್ಕೆ ಅಡಚಣೆಯುಂಟಾಗುತ್ತಿರುವ ಜೊತೆಗೆ ಸಂಚಾರ ಸ್ಥಗಿತ ಹಾಗೂ ಅಪಘಾತಗಳಿಗೂ ಕಾರಣವಾಗುತ್ತಿದೆ . ಸಾರ್ವಜನಿಕ ಹಿತದೃಷ್ಟಿ, 

ಯಂತ್ರಣ ಹಾಗೂ ವಾಹನಗಳ ಸುಗಮ ಸಂಚಾರದ ಸಲುವಾಗಿ ಈ ರಸ್ತೆಗಳ ಪೈಕಿ ಕೆಲವು ರಸ್ತೆಗಳಲ್ಲಿ ರಸ್ತೆಯ ಒಂದು ಬದಿಯಲ್ಲಿ ಹಾಗೂ 
ಹಲವು ರಸ್ತೆಗಳಲ್ಲಿ ರಸ್ತೆಯ ಎರಡೂ ಬದಿಗಳಲ್ಲೂ ವಾಹನಗಳ ನಿಲುಗಡೆ ನಿಷೇಧಿಸುವುದು ಅವಶ್ಯಕವಾಗಿರುತ್ತದೆ. 

ಆದ್ದರಿಂದ ಕಲಂ 115 ಮೋಟಾರ್ ವಾಹನ ಕಾಯ್ದೆ 1988 ಹಾಗೂ ಕಲಂ 3 ಟ್ರಾಫಿಕ್ ಕಂಟ್ರೋಲ್ ಆಕ್ಟ್ 1960ರ ಪ್ರಕಾರ ನನಗೆ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ರಾಘವೇಂದ್ರ ಔರಾದಕರ್, ಐ . ಪಿ .ಎಸ್ , ಪೋಲೀಸ್ ಕಮೀಷನರ್, ಬೆಂಗಳೂರು ನಗರ ಆದ ನಾನು ಕೆಂಗೇರಿ ಸಂಚಾರ 
ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಹನಗಳ ನಿಲುಗಡೆ ಹಾಗೂ ನಿಷೇಧ ಸಂಬಂಧ ಈ ಕೆಳಕಂಡಂತೆ ಮಾರ್ಪಾಡು ಮಾಡಿ ಆದೇಶಿಸಿರುತ್ತೇನೆ. 
ರಸ್ತೆಯ ಹೆಸರು 

ಇಂದ 

ವರೆಗೆ. | ಅಧಿಸೂಚನೆಯ ವಿವರ 
ಆರ್ . ಆರ್. ನಗರ 9ನೇ ಮುಖ್ಯ ನಿಮಿಷಾಂಭ ದೇವಸ್ಥಾನ ಜಂಕ್ಷನ್‌ನಿಂದ | ಬಸವೇಶ್ವರ ಜಂಕ್ಷನ್ ವರೆಗೆ ಪೂರ್ವ ದಿಕ್ಕಿಗೆ ವಾಹನ 
ರಸ್ತೆ, ಐಡಿಯಲ್ ಹೋಂಸ್ 

ನಿಲುಗಡೆಯನ್ನು ನಿಷೇಧಿಸಲಾಗಿದೆ 
ಆರ್. ಆರ್. ನಗರ, ಚಂದ್ರಶೇಖರನ್ | ಬಸವೇಶ್ವರ ಜಂಕ್ಷನ್‌ನಿಂದ 

ಹಳೆಯ ಆಂಧ್ರ ಬ್ಯಾಂಕ್ ರಸ್ತೆಯ ಎರಡೂ ಬದಿಗೆ 
ಮುಖ್ಯ ರಸ್ತೆ, ಬಿಇಎಂಎಲ್ ಲೇಔಟ್ 

ಜಂಕ್ಷನ್ ವರೆಗೆ 

ವಾಹನಗಳ ನಿಲುಗಡೆಯನ್ನು 

ನಿಷೇಧಿಸಲಾಗಿದೆ 
ಆರ್. ಆರ್. ನಗರ ರಾಜರಾಜೇಶ್ವರಿ | ಪಟ್ಟಣಗೆರೆ ಮುಖ್ಯರಸ್ತೆ ಜಂಕ್ಷನ್‌ನಿಂದ | ಕೆಂಚೇನಹಳ್ಳಿ ಜಂಕ್ಷನ್ | ರಸ್ತೆಯ ಪಶ್ಚಿಮದ ಕಡೆಗೆ ವಾಹನ 
ದೇವಸ್ಥಾನದ ರಸ್ತೆ 

ವರೆಗೂ 

| ನಿಲುಗಡೆಯನ್ನು ನಿಷೇಧಿಸಲಾಗಿದೆ. 
ಆರ್. ಆರ್. ನಗರ ಡಬಲ್ ರಸ್ತೆ ಅರುಣಾಚಲಂ ರಸ್ತೆ ಜಂಕ್ಷನ್‌ನಿಂದ ಶ್ರೀನಿವಾಸಪುರ ಮುಖ್ಯ ರಸ್ತೆ ರಸ್ತೆಯ ಎರಡೂ ಬದಿಗಳಲ್ಲಿ 

ಜಂಕ್ಷನ್ ವರೆಗೂ 

ವಾಹನ ನಿಲುಗಡೆಯನ್ನು 

ನಿಷೇಧಿಸಲಾಗಿದೆ. 
ಮೈಸೂರು ರಸ್ತೆ 

ಸಹರಾ ಗಾರ್ಮೆಂಟ್ಸ್ ರೈಲ್ವೆ ಗೇಟ್ | ಆರ್. ಆರ್ ಆಸ್ಪತ್ರೆ ಜಂಕ್ಷನ್ | ರಸ್ತೆಯ ಎರಡು ಬದಿಗಳಲ್ಲಿ 
ಜಂಕ್ಷನ್‌ನಿಂದ 

ವರೆಗೂ 

ವಾಹನ ನಿಲುಗಡೆಯನ್ನು 

ನಿಷೇಧಿಸಲಾಗಿದೆ. 
ಅಂತೆಯೇ ಕಲಂ 116 ಮೋಟಾರ್ ವಾಹನ ಕಾಯ್ದೆ 1988 ಹಾಗೂ ಕಲಂ 4 ಕರ್ನಾಟಕ ಟ್ರಾಫಿಕ್ ಕಂಟ್ರೋಲ್ ಆಕ್ಟ್ 1960 ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಉಪಯೋಗಿಸಿಕೊಂಡು ಮೇಲ್ಕಂಡ ಸಂಚಾರ ಮಾರ್ಪಾಡುಗಳನ್ನು ಜಾರಿಗೊಳಿಸಲು ಬೇಕಾದ ಅಗತ್ಯ ಸೂಚನಾ ಫಲಕಗಳನ್ನು 
( ನಿಯಮಾನುಸಾರ) ಸೂಕ್ತ ಸ್ಥಳಗಳಲ್ಲಿ ಅಳವಡಿಸಲು ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ಆದೇಶಿಸಿರುತ್ತೇನೆ. 

ಈ ಮೇಲ್ಕಂಡ ವ್ಯವಸ್ಥೆಯನ್ನು ದಿನಾಂಕ: 12 - 05 - 2014ರಿಂದ ಜಾರಿಯಲ್ಲಿರುವಂತೆ ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ನಾನು ಈ ದಿವಸ ಅಂದರೆ ದಿನಾಂಕ: 08ನೇ ಮೇ 2014 ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ ನೀಡಿರುತ್ತೇನೆ. 
PR. 384 

ರಾಘವೇಂದ್ರ ಔರಾದಕರ್ 
Sc .10 

ಪೊಲೀಸ್ ಕಮೀಷನರ್ ಬೆಂಗಳೂರು ನಗರ. 


೧೩೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 


ಭಾಗ ೩ 


ಕಾರ್ಖಾನೆಗಳು, ಬಾಯ್ದರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ: ಇಎಸ್ಟಿ -1/ ಆರ್‌ಪಿಪಿ/ ಸಿಆರ್ - 24ಎ / 2013 - 14 ಬೆಂಗಳೂರು- 29 , ದಿನಾಂಕ: 17 / 06/2014 
ವಿಷಯ: ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದ್ರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ 

2013ರ ಅಡಿಯಲ್ಲಿ ಇಲಾಖೆಯ ವಿವಿಧ ವೃಂದಗಳಲ್ಲಿ ಹೈದ್ರಾಬಾದ್ - ಕರ್ನಾಟಕ ಪ್ರದೇಶದವರಿಗಾಗಿ ನಿಯತಗೊಳಿಸಿರುವ 

ಮೀಸಲಾತಿ ಅನ್ವಯ ಪ್ರಾದೇಶಿಕ ಸ್ಥಳೀಯ ವೃಂದ ರಚಿಸಿ ಅಧಿಸೂಚಿಸುವ ಕುರಿತು. 
ಭಾರತೀಯ ಸಂವಿಧಾನದ ಅನುಚ್ಛೇದ 371( ಜೆ) ಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಹೊರಡಿಸಿರುವ ಕರ್ನಾಟಕ ಸಾರ್ವಜನಿಕ ಉದ್ಯೋಗ 
( ಹೈದ್ರಾಬಾದ್ -ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ, 2013ರ ಕಂಡಿಕೆ 3ರ ಅನ್ವಯ ಕಾರ್ಖಾನೆಗಳು, ಬಾಯ್ದರುಗಳು, ಕೈಗಾರಿಕಾ 
ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯಲ್ಲಿ ಕೆಳಗಿನಂತೆ ಸ್ಥಳೀಯ ವೃಂದಗಳನ್ನು ವ್ಯವಸ್ಥೆಗೊಳಿಸಿ ಅಧಿಸೂಚಿಸಲಾಗಿದೆ. 

ಪ್ರಾದೇಶಿಕ ಸ್ಥಳೀಯ ವೃಂದಗಳು 
ಕರ್ನಾಟಕ ಸಾರ್ವಜನಿಕ ಉದ್ಯೋಗ( ಹೈದ್ರಾಬಾದ್ -ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ( ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ ಮತ್ತು 

ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು 2013ರ ನಿಯಮಗಳು 2013ರ ನಿಯಮ 3(2)( ಬಿ) ರಂತೆ 
ಕಾರ್ಖಾನೆಗಳು, ಬಾಯ್ದರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯಲ್ಲಿ, ಹೈದ್ರಾಬಾದ್ -ಕರ್ನಾಟಕ ಪ್ರದೇಶ ವ್ಯಾಪ್ತಿಯಲ್ಲಿರುವ 5 
ಕಛೇರಿಗಳನ್ನು ಹೈದ್ರಾಬಾದ್- ಕರ್ನಾಟಕ ಪ್ರದೇಶದ ಕಛೇರಿಗಳೆಂದು ಗುರುತಿಸಲಾಗಿದ್ದು , ಸದರಿ ಕಛೇರಿಗಳಿಗೆ ಮಂಜೂರಾಗಿರುವ ವೃಂದಗಳಲ್ಲಿ ಹೈದ್ರಾಬಾದ್ 
ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಸ್ಥಳೀಯ ವ್ಯಕ್ತಿಗಳಿಗೆ ಲಭ್ಯವಿರುವ ಗ್ರೂಪ್- ಎ ( ಜೂ .ಸ್ಕೇಲ್) ಮತ್ತು ಗ್ರೂಪ್ ಬಿ ನಲ್ಲಿ ಶೇ . 75 , ಗ್ರೂಪ್ ಸಿ ನಲ್ಲಿ ಶೇ .80 ಮತ್ತು 
ಗ್ರೂಪ್- ಡಿ ನಲ್ಲಿ ಶೇ .85ರಷ್ಟು ಹುದ್ದೆಗಳನ್ನು ಕೆಳಕಂಡ ಅನುಸೂಚಿಯಲ್ಲಿರುವಂತೆ ಮೀಸಲಿರಿಸಿ ಪ್ರಾದೇಶಿಕ ಸ್ಥಳೀಯ ವೃಂದ ಗಳನ್ನಾಗಿ ರಚಿಸಿ 
ಸಂಬಂಧಿಸಿದವರ ಮಾಹಿತಿಗಾಗಿ ಅಧಿಸೂಚಿಸಲಾಗಿದೆ. 


ಅನೂಸೂಚಿ 


*(AL 


ಹುದ್ದೆಯ ಪದನಾಮ ಮತ್ತು ವೇತನ ಶ್ರೇಣಿ 

( ರೂ . ಗಳಲ್ಲಿ) 


ಮಂಜೂರಾದ ವೃಂದ ಬಲ 
( ವೃಂ ಮತ್ತು ನೇ . 

ನೇರ 

ಮುಂಬಡ್ತಿ 
ನಿಯಮಗಳ ನಂತರದ 

ನೇಮಕಾತಿ 
ಪರಿಷ್ಕರಣೆ ಸಹಿತ 

3 | 4 | 5 | 
ಗ್ರೂಪ್- ಎ ಜೂನಿಯರ್ ಸ್ಕೇಲ್ ( ಶೇ . 75) | 
- ಯಾವುದೇ ಹುದ್ದೆಗಳು ಇರುವುದಿಲ್ಲ 
ಗ್ರೂಪ್- ಬಿ (ಶೇ .75 ) 

ಶೇ .100 


ಪ್ರಾದೇಶಿಕ ಸ್ಥಳೀಯ ವೃಂದದಲ್ಲಿ ಹೈ -ಕ 
ಪ್ರದೇಶದವರಿಗಾಗಿ ಗುರುತಿಸಲಾದ ಶೇ . 
75 / ಶೇ . 80 / ಶೇ .85 ರಷ್ಟು ಹುದ್ದೆಗಳು 
ಮುಂಬಡ್ತಿ | ನೇ .ನೇ | ಒಟ್ಟು 
6 | 7 | 8 


ನಿ 


ಶೇ .100 


ಕಾರ್ಖಾನೆಗಳ ಸಹಾಯಕ ನಿರ್ದೇಶಕರು 

( ರೂ . 22 ,800 - 43, 200) 
ಬಾಯ್ದರುಗಳ ಸಹಾಯಕ ನಿರ್ದೇಶಕರು 

( ರೂ .22,800 - 43 - 200) 
ಪತ್ರಾಂಕಿತ ವ್ಯವಸ್ಥಾಪಕರು 
( ರೂ . 21 ,600 - 40 , 050) 


ಬ| 


ಶೇ .100 


3C 


ಗ್ರೂಪ್- ಸಿ ( ಶೇ .80 ) 


ಶೇ .100 


ಕಾರ್ಯನಿರ್ವಾಹಕ ಹಾಗೂ ಆಡಳಿತ 

ಸಹಾಯಕರು 
( ರೂ . 20, 000 - 36300 ) 
ಪ್ರಥಮ ದರ್ಜೆ ಸಹಾಯಕರು 

( ರೂ . 14,550 - 26,700) 
ದ್ವಿತೀಯ ದರ್ಜೆ ಸಹಾಯಕರು 
( ರೂ . 11 ,600 - 21,000) 


ಶೇ .50 


| | 


ಶೇ .50 


ಶೇ .33 


| | 


ಶೇ .67 


7 


| | 
| 


| ಶೇ .100 


ಗ್ರೂಪ್ - ಡಿ ( ಶೇ .85 ) 
05 | 
21 | 


ಗ್ರೂಪ್- ಡಿ ಪಿಓನ್ಸ್ 
ಒಟ್ಟು ಹುದ್ದೆಗಳು 


ಇಲ್ಲ 
- 


| 
- 


ಇಲ್ಲ 
03 


| 
| 


04 
10 


| 
| 


04 
13 | 


| 


- 


| 


- 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 

೧೩೩೭ 
- ದಿನಾಂಕ: 03 / 03 /2014ರ ಈ ಕಛೇರಿ ಸುತ್ತೋಲೆಯಲ್ಲಿ ಈಗಾಗಲೇ ಸೂಚಿಸಿರುವಂತೆ ಸ್ಥಳೀಯ ವ್ಯಕ್ತಿಗಳ ಮಾನದಂಡವನ್ನು ಪೂರೈಸುವ 
ಇಲಾಖಾ ಸೇವೆಯಲ್ಲಿರುವ ಅಧಿಕಾರಿ/ ನೌಕರರು ಈ ಅಧಿಸೂಚನೆ ಗೆಜೆಟ್‌ನಲ್ಲಿ ಪ್ರಕಟವಾದ ದಿನಾಂಕದಿಂದ 30 ದಿನಗಳೊಳಗೆ ಅವರ ಆಯ್ಕೆಯನ್ನು 
ಚಲಾಯಿಸತಕ್ಕದ್ದು. ಇಲ್ಲವಾದಲ್ಲಿ ಅಂತಹವರು ಸ್ಥಳೀಯ ವೃಂದ ಸೇರಲು ಇಚ್ಛೆ ಹೊಂದಿಲ್ಲ ಎಂದು ಭಾವಿಸಲಾಗುವುದು ( ನಿಯಮ 6 ರಂತೆ) 

ಬಿ . ಎಸ್ . ರಾಮಚಂದ್ರ 
PR .399 

ನಿರ್ದೇಶಕರು 
SC . 25 

ಮತ್ತು ವೃಂದ ನಿಯಂತ್ರಣ ಪ್ರಾಧಿಕಾರ 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ. 

ಕ್ರಮ ಸಂಖ್ಯೆ / ಡಿಆರ್‌ಕೆ/ಎಲ್‌ಕ್ಯೂಡಿ/ ಸಿಆರ್119 /2013 - 14 , ದಿನಾಂಕ: 25 - 3- 2014 
ವಿಷಯ : - ಕಾರ್ಯವನ್ನು ನಿರ್ವಹಿಸದೇ ಸ್ಥಗಿತಗೊಂಡಿರುವ ಶ್ರೀನಿವಾಸಸಂದ್ರ ಹಾಲು ಉತ್ಪಾದಕರ ಸಹಕಾರ 

ಸಂಘ ನಿ., ಬಂಗಾರಪೇಟೆ ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ 

ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ . 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ, ಕೋಲಾರ ರವರ ಪತ್ರ 

ಸಂಖ್ಯೆ:ಎಆರ್49 /ಸಮಾಪನೆ /ಸಿಆರ್‌. /2013 -14 ದಿನಾಂಕ: 10- 3 - 2014, 
ಪ್ರಸ್ತಾವನೆ: 

ಶ್ರೀನಿವಾಸಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ ., ಬಂಗಾರಪೇಟೆ ತಾಲ್ಲೂಕು ಇದು ತನ್ನ ಕಾರ್ಯವನ್ನು ನಿರ್ವಹಿಸದೇ 
ಸ್ಥಗಿತಗೊಂಡಿರುವುದಾಗಿ ಸಂಘವನ್ನು ಪುನ:ಶ್ವೇತನಗೊಳಿಸಲು ಸಾಧ್ಯವಿಲ್ಲದಿರುವುದರಿಂದ ಸಮಾಪನೆಗೊಳಿಸಬೇಕೆಂದು ಉಲ್ಲೇಖದ ಪತ್ರದಲ್ಲಿ ಕೋಲಾರ 
ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿಫಾರಸ್ಸು ಮಾಡಿರುತ್ತಾರೆ. 

ಅಲ್ಲದೇ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಸಹ ಪ್ರಸ್ತಾವೆಯನ್ನು ಪರಿಶೀಲಿಸಿ ಸಂಘವು ಬೈಲಾ ರೀತ್ಯಾ ಕಾರ್ಯನಿರ್ವಹಿಸದಂತೆ 
ಸ್ಥಗಿತಗೊಂಡಿದ್ದು, ಈ ಸಂಘವನ್ನು ಮುಂದುವರೆಸುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನ ಇಲ್ಲದಿರುವುದರಿಂದ ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959 ರ ಕಲಂ 72 ರನ್ವಯ ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟಿರುವುದಾಗಿ ತಿಳಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳ ಹಿನ್ನಲೆಯಲ್ಲಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬಂಗಾರಪೇಟೆ ಮತ್ತು ಕೋಲಾರ ಉಪವಿಭಾಗದ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರ ಅಭಿಪ್ರಾಯದಂತೆ ಹಾಗೂ ಶಿಫಾರಸ್ಸು ಮೇರೆಗೆ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

: - ಆದೇಶ: 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72 ( 2)( ಇ) ಅನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ /69 / ಸಿಎಲ್‌ಎಂ/2001 ದಿನಾಂಕ: 21 - 11 - 2001 ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ ಸಿ. ಪ್ರಸಾದ್‌ರೆಡ್ಡಿ , 
ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ,ಕೋಲಾರ ಆದ ನಾನು ಶ್ರೀನಿವಾಸಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಬಂಗಾರಪೇಟೆ 
ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೊಳಿಸಿ ಸಂಘಕ್ಕೆ ವಿಸ್ತೀರ್ಣಾಧಿಕಾರಿ , ಕೋಲಾರ - ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ನಿ ., ಬಂಗಾರಪೇಟೆ ಶಿಬಿರ ಕಛೇರಿ 
ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ - ಜವಾಬ್ದಾರಿಗಳನ್ನು 3 ತಿಂಗಳ ಒಳಗಾಗಿ 
ವಿಲೇವಾರಿ ಮಾಡಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ: 25 - 3 - 2014 ರಂದು ಹೊರಡಿಸಿದೆ. 

ಸಿ. ಪ್ರಸಾದ್‌ರೆಡ್ಡಿ 
PR. 327 

ಸಹಕಾರ ಸಂಘಗಳ ಉಪನಿಬಂಧಕರು, 
SC10 

ಕೋಲಾರ ಜಿಲ್ಲೆ,ಕೋಲಾರ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ , ಕೋಲಾರ ಜಿಲ್ಲೆ,ಕೋಲಾರ. 

ಕ್ರಮ ಸಂಖ್ಯೆ / ಡಿಆರ್‌ಕೆ /ಎಲ್‌ಕ್ಯೂಡಿ/ ಸಿಆರ್ 85/ 2013 -14, ದಿನಾಂಕ: 24 -3 - 2014 
ವಿಷಯ :- ಕಾರ್ಯವನ್ನು ನಿರ್ವಹಿಸದೇ ಸ್ಥಗಿತಗೊಂಡಿರುವ ಕೂತಾಂಡಹಳ್ಳಿ ಹಾಲು ಉತ್ಪಾದಕರ ಸಹಕಾರ 

ಸಂಘ ನಿ., ಮುಳಬಾಗಿಲು ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ 

ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ. 
ಉಲ್ಲೇಖ:- 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು,ಕೋಲಾರ ಉಪವಿಭಾಗ,ಕೋಲಾರ ರವರ ಪತ್ರ 

ಸಂಖ್ಯೆ: ಎಆರ್49 /ಸಮಾಪನೆ / ಸಿಆರ್‌.162 /2013 -14 ದಿನಾಂಕ: 10 - 3 - 2014, 


೧೩೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 

ಭಾಗ ೩ 
ಪ್ರಸ್ತಾವನೆ: 

ಕೂತಾಂಡಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಮುಳಬಾಗಿಲು ತಾಲ್ಲೂಕು ಇದು ತನ್ನ ಕಾರ್ಯವನ್ನು ನಿರ್ವಹಿಸದೇ 
ಸ್ಥಗಿತಗೊಂಡಿರುವುದಾಗಿ ಸಂಘವನ್ನು ಪುನ:ಶ್ವೇತನಗೊಳಿಸಲು ಸಾಧ್ಯವಿಲ್ಲದಿರುವುದರಿಂದ ಸಮಾಪನೆಗೊಳಿಸಬೇಕೆಂದು ಉಲ್ಲೇಖದ ಪತ್ರದಲ್ಲಿ ಕೋಲಾರ 
ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿಫಾರಸ್ಸು ಮಾಡಿರುತ್ತಾರೆ. 

ಅಲ್ಲದೇ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಸಹ ಪ್ರಸ್ತಾವೆಯನ್ನು ಪರಿಶೀಲಿಸಿ ಸಂಘವು ಬೈಲಾ ರೀತ್ಯಾ ಕಾರ್ಯನಿರ್ವಹಿಸದಂತೆ 
ಸ್ಥಗಿತಗೊಂಡಿದ್ದು, ಈ ಸಂಘವನ್ನು ಮುಂದುವರೆಸುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನ ಇಲ್ಲದಿರುವುದರಿಂದ ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959 ರ ಕಲಂ 72 ರನ್ವಯ ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟಿರುವುದಾಗಿ ತಿಳಿಸಿರುತ್ತಾರೆ . 
ಈ ಮೇಲ್ಕಂಡ ಅಂಶಗಳ ಹಿನ್ನಲೆಯಲ್ಲಿ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಮತ್ತು ಕೋಲಾರ ಉಪವಿಭಾಗದ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರ ಅಭಿಪ್ರಾಯದಂತೆ ಹಾಗೂ ಶಿಫಾರಸ್ಸು ಮೇರೆಗೆ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

: - ಆದೇಶ: 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72 ( 2) ( ಇ) ಅನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ /69/ಸಿಎಲ್‌ಎಂ/2001 ದಿನಾಂಕ: 21 - 11 - 2001 ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ ಸಿ. ಪ್ರಸಾದ್‌ರೆಡ್ಡಿ , 
ಸಹಕಾರ ಸಂಘಗಳ ಉಪನಿಬಂಧಕರು ,ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಕೂತಾಂಡಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಮುಳಬಾಗಿಲ 
ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೊಳಿಸಿ ಸಂಘಕ್ಕೆ ವಿಸ್ತೀರ್ಣಾಧಿಕಾರಿ, ಕೋಲಾರ - ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ನಿ., ಮುಳಬಾಗಿಲು ಶಿಬಿರ ಕಛೇರಿ 
ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ - ಜವಾಬ್ದಾರಿಗಳನ್ನು 3 ತಿಂಗಳ ಒಳಗಾಗಿ 
ವಿಲೇವಾರಿ ಮಾಡಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ: 24 - 3 - 2014 ರಂದು ಹೊರಡಿಸಿದೆ. 

ಸಿ. ಪ್ರಸಾದ್‌ರೆಡ್ಡಿ 
PR. 344 

ಸಹಕಾರ ಸಂಘಗಳ ಉಪನಿಬಂಧಕರು, 
SC10 

ಕೋಲಾರ ಜಿಲ್ಲೆ, ಕೋಲಾರ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ , ಕೋಲಾರ ಜಿಲ್ಲೆ , ಕೋಲಾರ. 

ಕ್ರಮ ಸಂಖ್ಯೆ/ ಡಿಆರ್‌ಕೆ / ಎಲ್‌ಕ್ಯೂಡಿ/ ಸಿಆರ್ 86 / 2013 - 14 , ದಿನಾಂಕ: 24- 3 -2014 
ವಿಷಯ :- ಕಾರ್ಯವನ್ನು ನಿರ್ವಹಿಸದೇ ಸ್ಥಗಿತಗೊಂಡಿರುವ ಮಲ್ಲನಾಯಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ 

ಸಂಘ ನಿ., ಮುಳಬಾಗಿಲು ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ 

ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ. 
ಉಲ್ಲೇಖ : 

1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ, ಕೋಲಾರ ರವರ ಪತ್ರ 

ಸಂಖ್ಯೆ:ಎಆ‌49/ ಸಮಾಪನೆ /ಸಿಆರ್‌. /2013 - 14 ದಿನಾಂಕ: 10 -3 - 2014 . 
ಪ್ರಸ್ತಾವನೆ: 

ಮಲ್ಲನಾಯಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಮುಳಬಾಗಿಲು ತಾಲ್ಲೂಕು ಇದು ತನ್ನ ಕಾರ್ಯವನ್ನು ನಿರ್ವಹಿಸದೇ 
ಸ್ಥಗಿತಗೊಂಡಿರುವುದಾಗಿ ಸಂಘವನ್ನು ಪುನ:ಶ್ವೇತನಗೊಳಿಸಲು ಸಾಧ್ಯವಿಲ್ಲದಿರುವುದರಿಂದ ಸಮಾಪನೆಗೊಳಿಸಬೇಕೆಂದು ಉಲ್ಲೇಖದ ಪತ್ರದಲ್ಲಿ ಕೋಲಾರ 
ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿಫಾರಸ್ಸು ಮಾಡಿರುತ್ತಾರೆ. 

ಅಲ್ಲದೇ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಸಹ ಪ್ರಸ್ತಾವೆಯನ್ನು ಪರಿಶೀಲಿಸಿ ಸಂಘವು ಬೈಲಾ ರೀತ್ಯಾ ಕಾರ್ಯನಿರ್ವಹಿಸದಂತೆ 
ಸ್ಥಗಿತಗೊಂಡಿದ್ದು, ಈ ಸಂಘವನ್ನು ಮುಂದುವರೆಸುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನ ಇಲ್ಲದಿರುವುದರಿಂದ ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959 ರ ಕಲಂ 72 ರನ್ವಯ ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟಿರುವುದಾಗಿ ತಿಳಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳ ಹಿನ್ನಲೆಯಲ್ಲಿ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಮತ್ತು ಕೋಲಾರ ಉಪವಿಭಾಗದ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರ ಅಭಿಪ್ರಾಯದಂತೆ ಹಾಗೂ ಶಿಫಾರಸ್ಸು ಮೇರೆಗೆ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

: - ಆದೇಶ: 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72 (2) 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ /69 / ಸಿಎಲ್‌ಎಂ/2001 ದಿನಾಂಕ: 21 - 11 - 2001 ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ ಸಿ. ಪ್ರಸಾದ್‌ರೆಡ್ಡಿ, 
ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಮಲ್ಲನಾಯಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., 
ಮುಳಬಾಗಿಲು ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೊಳಿಸಿ ಸಂಘಕ್ಕೆ ವಿಸ್ತೀರ್ಣಾಧಿಕಾರಿ, ಕೋಲಾರ - ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ನಿ., ಮುಳಬಾಗಿಲು 
ಶಿಬಿರ ಕಛೇರಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ - ಜವಾಬ್ದಾರಿಗಳನ್ನು 3 ತಿಂಗಳ ಒಳಗಾಗಿ 
ವಿಲೇವಾರಿ ಮಾಡಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೬ , ೨೦೧೪ 


೧೩೩೯ 


ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ: 24 - 3 - 2014 ರಂದು ಹೊರಡಿಸಿದೆ. 


ಸಿ. ಪ್ರಸಾದ್‌ರೆಡ್ಡಿ 
PR. 343 

ಸಹಕಾರ ಸಂಘಗಳ ಉಪನಿಬಂಧಕರು, 
SC10 

ಕೋಲಾರ ಜಿಲ್ಲೆ, ಕೋಲಾರ . 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ , ಕೋಲಾರ ಜಿಲ್ಲೆ,ಕೋಲಾರ. 

ಕ್ರಮ ಸಂಖ್ಯೆ/ ಡಿಆರ್‌ಕೆ/ ಎಲ್‌ಡಿ /ಸಿಆರ್ 115 /2013 - 14, ದಿನಾಂಕ: 24- 3- 2014 
ವಿಷಯ: ಕಾರ್ಯವನ್ನು ನಿರ್ವಹಿಸದೇ ಸ್ಥಗಿತಗೊಂಡಿರುವ ತಾತಿರೆಡ್ಡಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ 

ಸಂಘ ನಿ., ಬಂಗಾರಪೇಟೆ ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ 

ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ. 
ಉಲ್ಲೇಖ:- 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ, ಕೋಲಾರ ರವರ ಪತ್ರ 

ಸಂಖ್ಯೆ:ಎಆ‌49 /ಸಮಾಪನೆ/ ಸಿಆರ್.162 /2013 - 14 ದಿನಾಂಕ: 10 - 3 - 2014, 
ಪ್ರಸ್ತಾವನೆ: 

ತಾತಿರೆಡ್ಡಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಬಂಗಾರಪೇಟೆ ತಾಲ್ಲೂಕು ಇದು ತನ್ನ ಕಾರ್ಯವನ್ನು ನಿರ್ವಹಿಸದೇ 
ಸ್ಥಗಿತಗೊಂಡಿರುವುದಾಗಿ ಸಂಘವನ್ನು ಪುನ:ಶ್ವೇತನಗೊಳಿಸಲು ಸಾಧ್ಯವಿಲ್ಲದಿರುವುದರಿಂದ ಸಮಾಪನೆಗೊಳಿಸಬೇಕೆಂದು ಉಲ್ಲೇಖದ ಪತ್ರದಲ್ಲಿ ಕೋಲಾರ 
ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿಫಾರಸ್ಸು ಮಾಡಿರುತ್ತಾರೆ . 

ಅಲ್ಲದೇ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಸಹ ಪ್ರಸ್ತಾವೆಯನ್ನು ಪರಿಶೀಲಿಸಿ ಸಂಘವು ಬೈಲಾ ರೀತ್ಯಾ ಕಾರ್ಯನಿರ್ವಹಿಸದಂತೆ 
ಸ್ಥಗಿತಗೊಂಡಿದ್ದು, ಈ ಸಂಘವನ್ನು ಮುಂದುವರೆಸುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನ ಇಲ್ಲದಿರುವುದರಿಂದ ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959 ರ ಕಲಂ 72 ರನ್ವಯ ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟಿರುವುದಾಗಿ ತಿಳಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳ ಹಿನ್ನಲೆಯಲ್ಲಿ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಮತ್ತು ಕೋಲಾರ ಉಪವಿಭಾಗದ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರ ಅಭಿಪ್ರಾಯದಂತೆ ಹಾಗೂ ಶಿಫಾರಸ್ಸು ಮೇರೆಗೆ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

:- ಆದೇಶ: 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72 ( 2) ( ಇ) ಅನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ :ಸಿಎಂಡ /69 /ಸಿಎಲ್‌ಎಂ/2001 ದಿನಾಂಕ: 21- 11 -2001 ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ ಸಿ. ಪ್ರಸಾದ್‌ರೆಡ್ಡಿ, 
ಸಹಕಾರ ಸಂಘಗಳ ಉಪನಿಬಂಧಕರು,ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ತಾತಿರೆಡ್ಡಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಬಂಗಾರಪೇಟೆ 
ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೊಳಿಸಿ ಸಂಘಕ್ಕೆ ವಿಸ್ತೀರ್ಣಾಧಿಕಾರಿ, ಕೋಲಾರ - ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ನಿ., ಮುಳಬಾಗಿಲು ಶಿಬಿರ ಕಛೇರಿ 
ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ - ಜವಾಬ್ದಾರಿಗಳನ್ನು 3 ತಿಂಗಳ ಒಳಗಾಗಿ 
ವಿಲೇವಾರಿ ಮಾಡಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ: 24 - 3 - 2014 ರಂದು ಹೊರಡಿಸಿದೆ. 

ಸಿ. ಪ್ರಸಾದ್‌ರೆಡ್ಡಿ 
PR .335 

ಸಹಕಾರ ಸಂಘಗಳ ಉಪನಿಬಂಧಕರು, 
SC10 

ಕೋಲಾರ ಜಿಲ್ಲೆ ,ಕೋಲಾರ . 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ , ಕೋಲಾರ ಜಿಲ್ಲೆ, ಕೋಲಾರ. 

ಕ್ರಮ ಸಂಖ್ಯೆ / ಡಿಆರ್‌ಕೆ/ಎಲ್‌ಕ್ಯೂಡಿ/ ಸಿಆರ್ 120 / 2013 - 14, ದಿನಾಂಕ: 24 - 3 - 2014 
ವಿಷಯ: ಕಾರ್ಯವನ್ನು ನಿರ್ವಹಿಸದೇ ಸ್ಥಗಿತಗೊಂಡಿರುವ ದೊಡ್ಡವಲಗಮಾದಿ ಹಾಲು ಉತ್ಪಾದಕರ ಸಹಕಾರ 

ಸಂಘ ನಿ., ಬಂಗಾರಪೇಟೆ ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ 

ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ . 
ಉಲ್ಲೇಖ:- 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ, ಕೋಲಾರ ರವರ ಪತ್ರ 

ಸಂಖ್ಯೆ: ಎಆ‌49 / ಸಮಾಪನೆ/ ಸಿಆರ್‌. /2013 - 14 ದಿನಾಂಕ: 10 - 3 - 2014 . 
ಪ್ರಸ್ತಾವನೆ: 

ದೊಡ್ಡವಲಗಮಾದಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಬಂಗಾರಪೇಟೆ ತಾಲ್ಲೂಕು ಇದು ತನ್ನ ಕಾರ್ಯವನ್ನು ನಿರ್ವಹಿಸದೇ 
ಸ್ಥಗಿತಗೊಂಡಿರುವುದಾಗಿ ಸಂಘವನ್ನು ಮನ:ಶ್ವೇತನಗೊಳಿಸಲು ಸಾಧ್ಯವಿಲ್ಲದಿರುವುದರಿಂದ ಸಮಾಪನೆಗೊಳಿಸಬೇಕೆಂದು ಉಲ್ಲೇಖದ ಪತ್ರದಲ್ಲಿ ಕೋಲಾರ 
ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿಫಾರಸ್ಸು ಮಾಡಿರುತ್ತಾರೆ. 


R .N .I. No . KARBIL /2001/47147 POSTAL REGN. No. RNP /KA/BGS/ 2202 /2014 - 16 
Licensed to post without prepayment WPP No . 297 
೧೩೪೦ ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಜೂನ್ ೨೬, ೨೦೧೪ 

ಭಾಗ ೩ 
ಅಲ್ಲದೇ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಸಹ ಪ್ರಸ್ತಾವೆಯನ್ನು ಪರಿಶೀಲಿಸಿ ಸಂಘವು ಬೈಲಾ ರೀತ್ಯಾ ಕಾರ್ಯನಿರ್ವಹಿಸದಂತೆ 
ಸ್ಥಗಿತಗೊಂಡಿದ್ದು, ಈ ಸಂಘವನ್ನು ಮುಂದುವರೆಸುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನ ಇಲ್ಲದಿರುವುದರಿಂದ ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959 ರ ಕಲಂ 72 ರನ್ವಯ ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟಿರುವುದಾಗಿ ತಿಳಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳ ಹಿನ್ನಲೆಯಲ್ಲಿ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಮತ್ತು ಕೋಲಾರ ಉಪವಿಭಾಗದ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರ ಅಭಿಪ್ರಾಯದಂತೆ ಹಾಗೂ ಶಿಫಾರಸ್ಸು ಮೇರೆಗೆ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

: - ಆದೇಶ: 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72 (2 ) ( ಇ) ಅನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ :ಸಿಎಂಡಬ್ಲ್ಯೂ /69 /ಸಿಎಲ್‌ಎಂ/2001 ದಿನಾಂಕ: 21- 11- 2001 ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ ಸಿ. ಪ್ರಸಾದ್‌ರೆಡ್ಡಿ, 
ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ದೊಡ್ಡವಲಗಮಾದಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ ., 
ಬಂಗಾರಪೇಟೆ ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೊಳಿಸಿ ಸಂಘಕ್ಕೆ ವಿಸ್ತೀರ್ಣಾಧಿಕಾರಿ, ಕೋಲಾರ- ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ನಿ., ಮುಳಬಾಗಿಲು 
ಶಿಬಿರ ಕಛೇರಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ - ಜವಾಬ್ದಾರಿಗಳನ್ನು 3 ತಿಂಗಳ ಒಳಗಾಗಿ 
ವಿಲೇವಾರಿ ಮಾಡಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ: 24 - 3 - 2014 ರಂದು ಹೊರಡಿಸಿದೆ. 

ಸಿ. ಪ್ರಸಾದ್‌ರೆಡ್ಡಿ 
PR, 331 

ಸಹಕಾರ ಸಂಘಗಳ ಉಪನಿಬಂಧಕರು , 
SC10 

ಕೋಲಾರ ಜಿಲ್ಲೆ, ಕೋಲಾರ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ ,ಕೋಲಾರ ಜಿಲ್ಲೆ, ಕೋಲಾರ. 

ಕ್ರಮ ಸಂಖ್ಯೆ / ಡಿಆರ್‌ಕೆ/ಎಲ್‌ಕ್ಯೂಡಿ/ಸಿಆರ್116 /2013 - 14 , ದಿನಾಂಕ: 24 - 3 - 2014 
ವಿಷಯ : ಕಾರ್ಯವನ್ನು ನಿರ್ವಹಿಸದೇ ಸ್ಥಗಿತಗೊಂಡಿರುವ ನಲ್ಲೂರು ಹಾಲು ಉತ್ಪಾದಕರ ಸಹಕಾರ ಸಂಘ 

ನಿ., ಬಂಗಾರಪೇಟೆ ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ 

ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ. 
ಉಲ್ಲೇಖ:- 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ, ಕೋಲಾರ ರವರ ಪತ್ರ 

ಸಂಖ್ಯೆ :ಎಆರ್‌49 / ಸಮಾಪನೆ/ಸಿಆರ್‌. /2013 -14 ದಿನಾಂಕ: 10 - 3 - 2014 , 
ಪ್ರಸ್ತಾವನೆ: 

ನಲ್ಲೂರು ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಬಂಗಾರಪೇಟೆ ತಾಲ್ಲೂಕು ಇದು ತನ್ನ ಕಾರ್ಯವನ್ನು ನಿರ್ವಹಿಸದೇ 
ಸ್ಥಗಿತಗೊಂಡಿರುವುದಾಗಿ ಸಂಘವನ್ನು ಪುನ:ಶ್ವೇತನಗೊಳಿಸಲು ಸಾಧ್ಯವಿಲ್ಲದಿರುವುದರಿಂದ ಸಮಾಪನೆಗೊಳಿಸಬೇಕೆಂದು ಉಲ್ಲೇಖದ ಪತ್ರದಲ್ಲಿ ಕೋಲಾರ 
ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿಫಾರಸ್ಸು ಮಾಡಿರುತ್ತಾರೆ . 

ಅಲ್ಲದೇ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಸಹ ಪ್ರಸ್ತಾವೆಯನ್ನು ಪರಿಶೀಲಿಸಿ ಸಂಘವು ಬೈಲಾ ರೀತ್ಯಾ ಕಾರ್ಯನಿರ್ವಹಿಸದಂತೆ 
ಸ್ಥಗಿತಗೊಂಡಿದ್ದು, ಈ ಸಂಘವನ್ನು ಮುಂದುವರೆಸುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನ ಇಲ್ಲದಿರುವುದರಿಂದ ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959 ರ ಕಲಂ 72 ರನ್ವಯ ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟಿರುವುದಾಗಿ ತಿಳಿಸಿರುತ್ತಾರೆ. 

ಈ ಮೇಲ್ಕಂಡ ಅಂಶಗಳ ಹಿನ್ನಲೆಯಲ್ಲಿ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಮತ್ತು ಕೋಲಾರ ಉಪವಿಭಾಗದ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರ ಅಭಿಪ್ರಾಯದಂತೆ ಹಾಗೂ ಶಿಫಾರಸ್ಸು ಮೇರೆಗೆ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

:- ಆದೇಶ: 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72 (2)( ಇ ) ಅನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ /69 / ಸಿಎಲ್‌ಎಂ/2001 ದಿನಾಂಕ : 21 - 11 - 2001 ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ ಸಿ. ಪ್ರಸಾದ್‌ರೆಡ್ಡಿ, 
ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ನಲ್ಲೂರು ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಬಂಗಾರಪೇಟೆ 
ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೊಳಿಸಿ ಸಂಘಕ್ಕೆ ವಿಸ್ತೀರ್ಣಾಧಿಕಾರಿ , ಕೋಲಾರ - ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ನಿ ., ಮುಳಬಾಗಿಲು ಶಿಬಿರ ಕಛೇರಿ 
ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ - ಜವಾಬ್ದಾರಿಗಳನ್ನು 3 ತಿಂಗಳ ಒಳಗಾಗಿ 
ವಿಲೇವಾರಿ ಮಾಡಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ: 24 -3 - 2014 ರಂದು ಹೊರಡಿಸಿದೆ. 

ಸಿ. ಪ್ರಸಾದ್‌ರೆಡ್ಡಿ 
PR.330 

ಸಹಕಾರ ಸಂಘಗಳ ಉಪನಿಬಂಧಕರು, 
SC .10 

ಕೋಲಾರ ಜಿಲ್ಲೆ, ಕೋಲಾರ. 


ಪ್ರಕಾಶಕರು: - ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


